KA/ BG-GPO/2515/ WPP-47 / 2006-2008 





ನಾ 


ಕರ್ನಾಟಕ ರಾಜ್ಯಪತ್ರ 


ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ನವೆಂಬರ್‌ ೨೩, ೨೦೦೬ (ಮಾರ್ಗಶಿರ ೨, ಶಕ ವರ್ಷ ೧೯೨೮) | ಸಂಚಿಕೆ ೪೬ 


ಭಾಗ - ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


© 








ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ 
ಟಿ.ಚೌಡಯ್ಯ ರಸ್ತೆ, ಕುಮಾರ್‌ಪಾರ್ಕ್‌ ಪಶ್ಚಿಮ, ಬೆಂಗಳೂರು 

ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ ಕಲಂ 20ರ ಮೇರೆಗೆ ಪುರೋಭಿವೃದ್ಧಿ ತೆರಿಗೆಯನ್ನು ವಿಧಿಸುವ ಬಗ್ಗೆ 

ಅಧಿಸೂಚನೆ ಸಂಖ್ಯೆ: ಬೆಂ.ಅ.ಪ್ರಾ/ಆಯು/ಉಆ(ಭೂಸ್ವಾ)/ವಿಅಭೂಸ್ವಾಅ/ಸಿ4/ಪಿಆರ್‌/229/06-07, 

ದಿನಾಂಕ: 19ನೇ ಜೂನ್‌ 2006 

ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಮುಂದುವರೆದ ಅಂಜನಾಪುರ ಬಡಾವಣೆಯನ್ನು ನಿರ್ಮಿಸಲು 
ಯೋಜನೆಯನ್ನು ತಯಾರಿಸಿದ್ದು, ಈ ಯೋಜನೆಯ ರೂಪುರೇಶೆಗಳನ್ನೊಳಗೊಂಡಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 
ಅಧಿನಿಯಮ (ಸಂಕ್ಟಿಪ್ತ ಬಿಡಿಎ ಅಧಿನಿಯಮ) 1976 ಕಲಂ 173) ರನ್ವಯ ಪ್ರಾರಂಭಿಕ ಅಧಿಸೂಚನೆ ಸಂಖ್ಯೆ: 
ಬಿಡಿಎ/ಎಸ್‌ಎಎಲ್‌ಎಓ/ಸಿ4/ಪಿಆರ್‌/638/2000-01, ದಿನಾಂಕ: 17.03.2001 ನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 
29.03.2001 ಭಾಗ-3ರ ಪುಟ ಸಂಖ್ಯೆ: 1041 ರಿಂದ 1099 ರಲ್ಲಿ ಪ್ರಚುರ ಪಡಿಸಲಾಗಿದೆ. 

ಆದಾಗಿ, ಈ ಮೇಲ್ಕಂಡ ಅಧಿಸೂಚನೆಯು ಮುಂದುವರೆದ ಅಂಜನಾಪುರ ಬಡಾವಣೆಯ ನಿರ್ಮಾಣಕ್ಕಾಗಿ 
ಬೇಕಾಗಬಹುದಾದ ಮತ್ತು ಈ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಬಹುದಾದ ಜಮೀನುಗಳ ವಿವರಣೆಗಳನ್ನು 
ತೋರಿಸುವಂಥದ್ದಾಗಿರುತ್ತೆ. 

ಆದಾಗಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ತಯಾರಿಸಲಾದ ಈ ಅಭಿವೃದ್ಧಿ ಯೋಜನೆಯನ್ನು ಕರ್ನಾಟಕ 
ಸರ್ಕಾರವು ಮಂಜೂರಾತಿಯನ್ನು ನೀಡಿರುತ್ತೆ. ಅದೇ ರೀತಿಯಾಗಿ ಭೂಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಹಾಗೂ ವಾಸದ 
ನಿವೇಶನಗಳನ್ನು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಗಳು ಪ್ರಗತಿಯಲ್ಲಿರುತ್ತವೆ. 

ಆದಾಗಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಮೇಲಿನ ಅಧಿಸೂಚನೆಗೆ ಒಳಪಟ್ಟ ಜಮೀನುಗಳಿಗೆ ಸಂಬಂಧಪಟ್ಟಿ 
ಮಾಲೀಕರು ಹಾಗೂ ಆಸಕ್ತ ವ್ಯಕ್ತಿಗಳು ಸಲ್ಲಿಸಿರುವ ಆಕ್ಟೇಪಣಾ ಅರ್ಜಿಗಳನ್ನು ಮರಸ್ಕರಿಸಿ ಅಂತಿಮ ಅಧಿಸೂಚನೆಯಲ್ಲಿ 
ಹೊರತುಪಡಿಸುವಂತೆ ತೀರ್ಮಾನಿಸಲಾಗಿ, ಯೋಜನೆಯ ಕಾರ್ಯಗತಗೊಳ್ಳುವುದರಿಂದ ಯೋಜನೆಯ ವ್ಯಾಪ್ತಿಯಲ್ಲಿ 
ಅಡಕವಾಗಿರುವ ಇಂತಹ ಜಮೀನುಗಳ ಮಾರುಕಟ್ಟೆ ಮೌಲ್ಯವು ಹೆಚ್ಚಾಗುವುದೆಂದು ಪ್ರಾಧಿಕಾರವು ಅಭಿಪ್ರಾಯ ಪಟ್ಟು ಇಂತಹ 
ಜಮೀನುಗಳಿಗೆ ಬೆಂ.ಅ.ಪ್ರಾಧಿಕಾರದ ಕಲಂ 20ರ ಮೇರೆಗೆ ಪ್ರತಿ ಚದುರ ಅಡಿಗೆ ರೂ.50 (ರೂ. ಐವತ್ತು) ರಂತೆ 
ಪುರೋಭಿವೃದ್ಧಿ ತೆರಿಗೆಯನ್ನು ವಿಧಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಅದರಂತೆ ಪ್ರಾಧಿಕಾರವು ದಿನಾಂಕ: 16.05.2006 
ರಂದು ನಡೆದ ಪ್ರಾಧಿಕಾರದ ಸಭೆಯ ವಿಷಯ ಸಂಖ್ಯೆ: 16/2006 ರಲ್ಲಿ ತೀರ್ಮಾನ ಕೈಗೊಂಡಿರುತ್ತದೆ. 

ಆದಾಗಿ, ಈ ಮೇಲ್ಕಂಡ ಪುರೋಭಿವೃದ್ಧಿ ತೆರಿಗೆಯನ್ನು ವಿಧಿಸುವ ಸಂಬಂಧ, ಬಿಡಿಎ ಅಧಿನಿಯಮ 1976ರ ಕಲಂ 
171) ರಂತೆ ಅಧಿಸೂಚನೆ ಹೊರತುಪಡಿಸಿ, ತರುವಾಯ ಬಿಡಿಎ ಅಧಿನಿಯಮ ಕಲಂ 1765) ರಂತೆ ಸಂಬಂಧಪಟ್ಟಿ 
ಭೂಮಾಲೀಕರಿಗೆ ಆಸಕ್ತವುಳ್ಳವರಿಗೆ ತಿಳುವಳಿಕೆ ಪತ್ರವನ್ನು (ನೋಟೀಸ್‌) ನೀಡಿ, ಈ ಜಮೀನುಗಳಿಗೆ ಪುರೋಭಿವೃದ್ಧಿ 
ತೆರಿಗೆಯನ್ನು ಏಕೆ ವಸೂಲಿ ಮಾಡಬಾರದೆಂಬುದರ ಬಗ್ಗೆ ವಿವರಣೆ ನೀಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. 

ಆದ್ದರಿಂದ, ಈಗ ಬಿಡಿಎ ಅಧಿನಿಯಮ ಕಲಂ 1863) ರಲ್ಲಿ ದತ್ತವಾದ ಅಧಿಕಾರದಂತೆ ಸರ್ಕಾರದಿಂದ, ಅಭಿವೃದ್ಧಿ 
ಯೋಜನೆಯನ್ನು ಕಾರ್ಯಗತಗೊಳಿಸಲು ನೀಡಿರುವ ಮಂಜೂರಾತಿ ಆದೇಶದ ಸಂಖ್ಯೆ: ಯುಡಿಡಿ/10/ಎಂಎನ್‌ಎಕ್ಸ್‌/2002 


( ೨೬೯೭) 


೨೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ಭಾಗ - ೩ 





ಬೆಂಗಳೂರು ದಿನಾಂಕ: 07.02.2002 ರಂತೆ ಬಡಾವಣೆ ನಿರ್ಮಾಣ ಮಾಡಬಹುದಾದ ಪ್ರದೇಶದ ಪುರೋಭಿವೃದ್ಧಿ ತೆರಿಗೆಯನ್ನು 
ವಿಧಿಸಬಹುದಾದ ಜಮೀನುಗಳ ವಿವರಣೆಯನ್ನು ಈ ಮುಂದೆ ವಿವರಿಸಿರುವ ಅನುಬಂಧದಲ್ಲಿ ವಿವರಿಸಲಾಗಿದೆ. 

ಈ ಯೋಜನೆಯ ವಿವರವಾದ ನಕಾಶೆಗಳು, ಪುರೋಭಿವೃದ್ಧಿ ತೆರಿಗೆಯನ್ನು ವಿಧಿಸಲು ಪ್ರಸ್ತಾಪಿಸಿರುವ ಜಮೀನುಗಳ 
ವಿವರಗಳು ಯೋಜನೆಯ ವ್ಯಾಪ್ತಿಗೆ ಒಳಪಡುವ ಜಮೀನುಗಳ ವಿವರಗಳು ಮುಂತಾದ ಮಾಹಿತಿಗಳನ್ನು ವಿಶೇಷ ಅಪರ 
ಭೂಸ್ವಾಧೀನಾಧಿಕಾರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ರವರ ಕಛೇರಿಯಲ್ಲಿ ಸಾರ್ವಜನಿಕರ ಮಾಹಿತಿಗಾಗಿ 
ಇಡಲಾಗಿದೆ. 

ಈ ಅಧಿಸೂಚನೆಯ ದಿನಾಂಕದ ತರುವಾಯ ಈ ಯೋಜನೆಯ ವ್ಯಾಪ್ತಿಯಲ್ಲಿ ಸಮಾವೇಶವಾಗುವ ಜಮೀನುಗಳ 
ಭೂಮಾಲೀಕರು ಅಥವಾ ಅವರ ವಾರಸುದಾರರು ಹಾಗೂ ಆಸಕ್ತವುಳ್ಳವರು ಪುರೋಭಿವೃದ್ಧಿ ತೆರಿಗೆ ನೀಡಬೇಕಾಗುತ್ತೆ. 





























ಷೆಡ್ಯೂಲ್‌ 
ಜಿಲ್ಲೆ: ಬೆಂಗಳೂರು ಹೋಬಳಿ: ಉತ್ತರಹಳ್ಳಿ 
ತಾಲ್ಲೂಕು: ಬೆಂಗಳೂರು ದಕ್ಷಿಣ ಗ್ರಾಮಗಳು: ಗೊಲ್ಲಹಳ್ಳಿ, ಕೆಂಬತ್ತಹಳ್ಳಿ, ಗೊಟ್ಟಿಗೆರೆ 
ಕ್ರಮ ಖಾತೆದಾರರ ಹೆಸರು ಸರ್ಮೆ ನಂ. ತರಹೆ ಒಟ್ಟು ಉದ್ದೇಶಿತ ಅಭಿವೃದ್ಧಿ 
ಸಂಖ್ಯೆ ವಿಸ್ತೀರ್ಣ ಶುಲ್ಕ ಪಾವತಿಸ 
ಎ.ಗುಂ. [ಬೇಕಾಗಿರುವ ವಿಸ್ತೀರ್ಣ 
1 2 3 4 ೨ 6 
1 ಗೊಲ್ಲಹಳ್ಳಿ ಗ್ರಾಮ 
1 ನಾರಾಯಣಪ್ಪ, ಗೋವಿಂದಪ್ಪ, 4 ಖುಷ್ಕಿ 0-19 0-19 


ಎಸ್‌.ಭಾಗ್ಯಲಕ್ಕ್ಮಿ 0/೦ ಹೆಚ್‌.ಎಸ್‌.ಸೀತಾರಾಂ, 
ಜಿ.ಚನ್ನಕೇಶವಯ್ಯ, ಜಿ.ರಾಮಮೂರ್ತಿ, 
ಶ್ರೀಧರ್‌ಮೂರ್ತಿ, ವೆಂಕಟಮ್ಮ 

2 ಗೋವಿಂದಪ್ಪ, ಗೋಪಾಲಯ್ಯ ಏ.ಎಸ್‌., 5 4-00 4-00 
ಅನಿತಾಕುಮಾರ್‌ 5/0 ಹೆಚ್‌.ಸಿ.ಸೀತಾರಾಂ, 
ಜಿ.ಚನ್ನಕೇಶವಯ್ಯ, ಜಿ.ರಾಮಮೂರ್ತಿ, 
ಶ್ರೀಧರ್‌ಮೂರ್ತಿ, ವೆಂಕಟಮ್ಮ, ಮಹೇಶ್‌, 
ಎನ್‌.ತಲ್ಲಮ್‌, ಎಸ್‌.ಮುರಳೀಧರ್‌ಚಾರ್‌, 
ಎಸ್‌.ಶೇಷಗಿರಿರಾವ್‌ 

3 ಮಹೇಶ್‌ ಎನ್‌. ತಲ್ಲಮ್‌ S/o 6 ತರಿ 0-14 0-14 
ಟಿ.ಎಸ್‌.ನಾರಾಯಣ, ಎಸ್‌.ಮುರಳೀಧರ್‌ಚಾರ್‌ 
ಎಸ್‌.ಆರ್‌.ಶೇಷಗಿರಿರಾವ್‌ 


























4 ಮಹೇಶ್‌ ಎನ್‌. ತಲ್ಲಮ್‌ S/o 7/2 ಭಾಗಾಯ್ತು 0-08 0-08 
ಎನ್‌.ಮೂರ್ತಿ 

5 ಸೀತಾರಾಮ್‌, ಸಂಪಗಿರಾಂ, ಶ್ರೀನಿವಾಸ, 10/1 ಖುಷ್ಕಿ 3-25 1-01 
ಆರ್‌.ನಾರಾಯಣಸ್ವಾಮಿ 5/0 ರಾಮಯ್ಯ ಭಾಗಾಯ್ತು 

6 ಜಿ.ಎನ್‌.ನರಸಿಂಕಮೂರ್ತಿ ೨5/0 10/2 ಖುಷ್ಕಿ 3-20 2-00 
ಎನ್‌.ನರಸಿಂಹಯ್ಯ ಭಾಗಾಯ್ತು 
ಆರ್‌.ರಾಮಕೃಷ್ಣ S/o ರಾಮಸ್ವಾಮಿ 10/3 ಖುಷ್ಕಿ 1-02 1-02 
ಆರ್‌.ಮಂಜುನಾಥ 5/0 ರಾಮಸ್ವಾಮಿ, 11 ಖುಷ್ಕಿ 1-31 1-31 
ಶ್ರೀನಿವಾಸ $/0 ರಾಮಸ್ವಾಮಿ 

9 ಎನ್‌.ರಾಮಸ್ವಾಮಿ, ಸಂಪಗಿ 12/1 ಖುಷ್ಕಿ 3-20 3-20 


ರಾಮಸ್ವಾಮಿ S/o ರಾಮಸ್ವಾಮಿ, 
ಕೋದಂಡರಾಮ 5೨/0 ರಾಮಸ್ವಾಮಿ 
ಗೋಪಾಲಕೃಷ್ಣ 5/0 ರಾಮಸ್ವಾಮಿ 
10. | ಮುನಿಯಮ್ಮ W/o ನಂಜುಂಡಪ್ಪ 12/2 ಖುಷ್ಕಿ 4-35 4-35 
ಕೆ. ಉಮಾದೇವಿ W/o ಜಿ.ಲೋಕೇಶ್‌, 
ಎನ್‌.ವೆಂಕಟೇಶ್‌ 5/0 ನಂಜುಂಡಪ್ಪ, 
ಎನ್‌.ಮಲ್ಲೇಶ್‌ 5/0 ನಂಜುಂಡಪ್ಪ, 
ಸೋಮಣ್ಣ 5/0 ನಂಜುಂಡಪ್ಪ 




















































































































ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ೨೬೯೯ 
1 2: 3 4 5 6 
11 ರಾಮಯ್ಯ 5/0 ಕೆಂಪಯ್ಯ 13/1 ಖುಷ್ಕಿ 3-18 3-18 

ಭಾಗಾಯ್ತು 
12 | ರಾಮಯ್ಯ ಮತ್ತು ಈರಪ್ಪ 5/0 ಲೇಟ್‌ 13/5 ಖುಷ್ಕಿ 0-07 0-07 
ಕೆಂಪಯ್ಯ ಭಾಗಾಯ್ತು 
13 ಈರಪ್ಪ 5/0 ಕೆಂಪಯ್ಯ 13/6 ಖುಷ್ಕಿ 0-02 0-02 
14 ವಿಜಯಲಕ್ಷ್ಮಿ Wo ಪಿ.ಸಿ.ನಾಗೇಂದ್ರ, 14 ಭಾಗಾಯ್ತು 0-35 0-15 
ಪಾಪಮ್ಮ. ರಾಮಯ್ಯ, ರಾಜಣ್ಣ, ನಾಗರಾಜು, 
ಪಿ.ಶ್ರೀನಿವಾಸ 
15 ಅನೂಸೂಯಮ್ಮ, ಗೋವಿಂದಪ್ಪ, 17/1 ಖುಷ್ಕಿ 4-36 4-36 
ನಾರಾಯಣಪ್ಪ, ಚನ್ನಕೇಶವ, ಜಿ. ರಾಮಮೂರ್ತಿ 
ವೆಂಕಟಮ್ಮ, ಶ್ರೀಧರ್‌ ಮೂರ್ತಿ 
16 | ಪಾಪಮ್ಮ W/o ಪಿಲ್ಲಪ್ಪ 17/2 ಖುಷ್ಕಿ 2-36 2-36 
17 | ಸಂಜೀವಮ್ಮ., ಬಸಪ್ಪ, ವೆಂಕಟೇಶ್‌, 17/3ಎ ಖುಷ್ಕಿ 1-09 1-09 
ವೆಂಕಟರಾಜು, ಗೋವಿಂದಪ್ಪ, ನಂಜಪ್ಪ, 
ಶ್ರೀನಿವಾಸ, ರಮೇಶ್‌ 
18 | ಮುನಿ ಹನುಮಯ್ಯ 17/3ಬಿ ಖುಷ್ಕಿ 0-38 0-38 
10 ತಿಮ್ಮಯ್ಯ, ಮುನಿಸ್ವಾಮಿ ಮತ್ತು ರಾಮಕ್ಕ 18 ತರಿ 0-11 0-11 
20 | ರಾಮಯ್ಯ 5/0 ಕೆಂಪಯ್ಯ 19/2 ಖುಷ್ಕಿ 5-02 5-02 
ಭಾಗಾಯ್ತು 
21 ಜಯಣ್ಣ ಮತ್ತು ಮಂಜುನಾಥ 20 ಭಾಗಾಯ್ತು 0-24 0-24 
22 | ರಾಮಯ್ಯ 22 ಖುಷ್ಕಿ 8-08 8-08 
ಭಾಗಾಯ್ತು 
23 ಆರ್‌.ಕೇಶವ ಮೂರ್ತಿ 5/0 ರಾಮಣ್ಣ, 23/2ಎ ಖುಷ್ಕಿ 3-17 3-17 
ಡಿ.ನಾರಾಯಣ, ಗಿರಿಜಾ ನಾರಾಯಣ W/o 
ನಾರಾಯಣ 
24 ಆರ್‌.ಕೇಶವ ಮೂರ್ತಿ 5/0 ರಾಮಣ್ಣ 23/2ಬಿ ಖುಷ್ಕಿ 1-29 1-29 
25 ಸಿ.ಸೋಮಶೇಖರ 5/0 ಚನ್ನಯ್ಯ ಶೆಟ್ಟ 24 ಖುಷ್ಕಿ 3-11 0-31 
26 ಸಿ.ಸೋಮಶೇಖರ 5/0 ಚನ್ನಯ್ಯ ಶೆಟ್ಟಿ 25 ಖುಷ್ಕಿ 4-04 4-04 
27 | ಸಿ.ಸೋಮಶೇಖರ 8/0 ಚನ್ನಯ್ಯ ಶೆಟ್ಟಿ 27 ಖುಷ್ಕಿ 2-14 2-14 
28 ರಾಮಯ್ಯ 32/1 ಖುಷ್ಕಿ 13-22 13-22 
ಭಾರಾಯ್ತು 
29 ವೆಂಕಟರಾಜು 5/0 ಲೇಟ್‌ ಸುಬ್ಬರಾಜು 33/1 ಖುಷ್ಕಿ 3-06 3-06 
30 ಹೆಚ್‌.ಎಸ್‌.ನಾರಾಯಣ ೨5/೦ ಸೀನಪ್ಪ 46/2 ಖುಷ್ಕಿ 2-20 2-20 
31 | ದೋಬಿ ಸಿನ್ನಪ್ಪ ಬಿನ್‌ ಮುನಿಯಪ್ಪ 46/3ಬಿ ಖುಷ್ಕಿ 1-10 1-10 
32 | ಎಂ.ಕೃಷ್ಣಪ್ಪ ಬಿನ್‌ ಮುನಿಸ್ವಾಮಿ 48 ಖುಷ್ಕಿ 3-07 1-23 
ಭಾಗಾಯ್ತು 
33 | ಹೆಚ್‌.ಎಂ.ರಾಮಪ್ಪ ಬಿನ್‌ ಮುನಿಯಪ್ಪ 51/2 ಭಾಗಾಯ್ತು | 0-37 0-37 
34 | ಯಲ್ಹಮ್ಮ., ರಂಗಪ್ಪ, ರಾಮಣ್ಣ, ಕೃಷ್ಣಪ್ಪ 51/4 ಭಾಗಾಯ್ತು 0-32 0-32 
35 ಶಾಂತ ಎಂ.ನಾಯಕ್‌ ಮತ್ತು ಕಾರ್ತಿಕ್‌ 52/1 ಖುಷ್ಕಿ 1-24 1-14 
ನಾಯಕ್‌ ಭಾಗಾಯ್ತು 
36 | ಹೇಮಣ್ಣ ಬಿನ್‌ ನರಸಿಂಹಯ್ಯ 53/1 ಖುಷ್ಕಿ 5-20 5-20 
ತರಿ 
ಭಾಗಾಯ್ತು 
37 | ವೆಂಕಟರಾಜು ಬಿನ್‌ ಗುರುರಾಜ್‌, ಶ್ರೀನಿವಾಸ್‌ 55/2 ಖುಷ್ಕಿ 3-30 2-04 








ಬಿನ್‌ ಅಣ್ಣಯ್ಯಪ್ಪ 


































































































೨೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ಭಾಗ - ೩ 
1 2 3 4 5 6 
38 ಲಕ್ಷ್ಮಿದೇವಮ್ಮ, ಲೋಕೇಶ್‌, 55/3 ಖುಷ್ಕಿ 4-17 2-00 

ಹೆಚ್‌.ಎನ್‌.ನಾಗರಾಜು 
ಬಿನ್‌ ನಂಜುಂಡಯ್ಯ ಹೆಚ್‌.ಎನ್‌. 
39 ಮುನಿಯಪ್ಪ 56/1ಬಿ ಖುಷ್ಕಿ 4-20 1-00 
40 ಆರ್‌.ಸೀತಾರಾಮಯ್ಯ, ಎನ್‌.ರಾಮಸ್ವಾಮಿ, 60 ಖುಷ್ಕಿ 4-03 4-03 
ಆರ್‌.ಶ್ರೀರಾಮ್‌ ಬಿನ್‌ ರಾಮಸ್ವಾಮಿ 
41 | ತಿಮ್ಮ ಮುನಿಸ್ವಾಮಿ ಮತ್ತು ರಾಮಕ್ಕ, 61 ಖುಷ್ಕಿ 7-14 1-00 
ಆರ್‌.ಜಯರಾಂ ಬಿನ್‌ ರಾಮಸ್ವಾಮಿ 
42 | ಬಚ್ಚಪ್ಪ ಬಿನ್‌ ಬೈರಪ್ಪ, ಗೌರಮ್ಮ, 62/1 ಖುಷ್ಕಿ 2-16 2-16 
ಜಿ.ಎನ್‌.ಶ್ರೀರಾಮ್‌, ಎನ್‌.ಜಯರಾಮ್‌, 
ಬಚ್ಚಣ್ಣ, ಜಿ.ಎನ್‌.ಅಶ್ವಥನಾರಾಯಣ, 
ಜಿ.ಎನ್‌. ಮಂಜುನಾಥ, ಮುನಿ ಬೈರಪ್ಪ, 
ಪಾಪಮ್ಮ, ರಾಮಯ್ಯ, ರಾಜಣ್ಣ, ನಾಗರಾಜು 
43 ಬೈರಪ್ಪ, ಪಾಪಮ್ಮ. ರಾಮಯ್ಯ, ರಾಜಣ್ಣ, 62/2 ಖುಷ್ಕಿ 3-11 3-11 
ನಾಗರಾಜು, ಶ್ರೀನಿವಾಸ್‌ ತರಿ 
44 | ಬೈರಪ್ಪ 5/೦ ಸೋನಪ್ಪ. 62/3 ಖುಷ್ಕಿ 2-28 2-28 
ನಾರಾಯಣಸ್ವಾಮಿ S/o ಬೈರಪ್ಪ, 
ಸುಶೀಲಮ್ಮ W/o ಪರಮಶಿವಯ್ಯ, 
ಸಿದ್ದಗಂಗಮ್ಮ W/o ಸಿದ್ದಗಂಗಪ್ಪ 
45 | ಬೈರಪ್ಪ 62/4 ಖುಷ್ಕಿ 1-31 1-31 
46 | ನಾರಾಯಣಸ್ವಾಮಿ 5/0 ಬೈರಪ್ಪ 62/5 ಖುಷ್ಕಿ 0-37 0-37 
ಭಾಗಾಯ್ತು 
47 ಗೌರಮ್ಮ, ಜಿ.ಎನ್‌.ಶ್ರೀರಾಮ್‌, ಎನ್‌.ಜಂಯರಾಂ, 63/1 ಖುಷ್ಕಿ 7-28 7-28 
ಬಚ್ಚಣ್ಣ, ಜಿ.ಎನ್‌. ಅಶ್ವಥನಾರಾಯಣ, ತರಿ 
ಜಿ.ಎನ್‌.ಮಂಜುನಾಥ್‌ ಭಾಗಾಯ್ತು 
48 ಮುನಿಯಮ್ಮ ಕೋಂ ನರಸಿಂಹಯ್ಯ, ಕೃಷ್ಣಪ್ಪ 63/2 ಖುಷ್ಕಿ 2-30 2-30 
ಬಿನ್‌ ನರಸಿಂಹಯ್ಯ, ಮುನಿಯಪ್ಪ ಬಿನ್‌ 
ನರಸಿಂಹಯ್ಯ, ಕಲಾನಾಯರ್‌, ಹೆಚ್‌.ಎನ್‌. 
ಕೃಷ್ಣಮೂರ್ತಿ, ನಾರಾಯಣಮ್ಮ ಬಿನ್‌ 
ಲಕ್ಷ್ಮಮ್ಮ, ಪಿ.ವಿ.ಗೋವಿಂದಚಾರ್‌ 
49 ಶಾನುಭೋಗ್‌ ಇನಮತಿ ಲ್ಯಾಂಡ್‌ 64 ಖುಷ್ಕಿ 0-07 0-07 
50 | ಕೃಷ್ಣಪ್ಪ, ಬಿನ್‌ ನರಸಿಂಹಯ್ಯ, ಮುನಿಯಪ್ಪ, 66 ಖುಷ್ಕಿ 5-06 1-24 
ನರಸಿಂಹಯ್ಯ, ಮುನಿಯಪ್ಪ ಬಿನ್‌ 
ನರಸಿಂಹಯ್ಯ 
ಕೆಂಬತ ಹಳ್ಳಿ ಗ್ರಾಮ 
51 ರಾಮಕೃಷ್ಣಪ್ಪ ಜಿ.ಎಂ. 1/1 ಭಾಗಾಯ್ತು 0-18 0-18 
52 ಪದ್ಮ ಕೋಂ ಎಂ.ಕೃಷ್ಣಪ್ಪ, 1/2 ಭಾಗಾಯು 0-12 0-12 
ಸೋಮಶೇಖರ, ಬಿನ್‌ ಎಂ.ಕೃಷ್ಣಪ್ಪ, 
ನಾಗರಾಜು ಬಿನ್‌ ಎಂ.ಕೃಷ್ಣಪ್ಪ, 
ವರಲಕ್ಟ್ಮಮ್ಮ ೧/೦ ಎಂ.ಕೃಷ್ಣಪ್ಪ 
ನಾರಾಯಣಸ್ವಾಮಿ ಬಿನ್‌ ಎಂ.ಕೃಷ್ಣಪ್ಪ, 
ಇಂದಿರಮ್ಮ ೧/೦ ಎಂ.ಕೃಷ್ಣಪ್ಪ, 
ಮುನಿರತ್ನಮ್ಮ ೧/೦ ಎಂ.ಕೃಷ್ಣಪ್ಪ, 
ಶಿವಶಂಕರ್‌ ಬಿನ್‌ ಎಂ.ಕೃಷ್ಣಪ್ಪ 
53 ಎಂ.ಸಿದ್ದಗಂಗಪ್ಪ ಮತ್ತು ಎಂ.ನಾಗರಾಜು 1/3 ಭಾದರಾಯ್ತು 0-19 0-19 
54 | ಚಿಕ್ಕಮುನಿಯಪ್ಪ 2 ಭಾಗಾಯ್ದು 0-38 0-38 



















































































ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ೨೭೦೧ 
1 2 ನಿ 4 5 6 
55 | ಚಿಕ್ಕ ಮುನಿಯಪ್ಪ, ಬಿನ್‌ ಕಾಮಯ್ಯ, 4/1 ಖುಷ್ಕಿ 0-34 0-34 

ತಮ್ಮಯ್ಯ ಬಿನ್‌ ಮುನಿಯಪ್ಪ 
56 | ಬಿ.ವೆಂಕಟಪ್ಪ 4/2 ಖುಷ್ಕಿ 0-25 0-25 
57 | ಎಂ.ಸಿದ್ದಗಂಗಪ್ಪ 4/3 ಖುಷ್ಕಿ 0-26 0-26 
58 | ವೆಂಕಟಮ್ಮ, ಕೋಂ ಹೆಚ್‌.ಕೃಷ್ಣಪ್ಪ 8/3 ಖುಷ್ಕಿ 0-37 0-37 
59 | ತಮ್ಮಯ್ಯ 9/1 ಖುಷ್ಕಿ 0-05 0-05 
60 | ಪಟೇಲ್‌ ಜಿ.ಮುನಿಯಪ್ಪ, ಜಿ.ಚಿನ್ನಪ್ಪ 9/2 ಖುಷ್ಕಿ 0-13 0-13 
61 | ಬಚ್ಚಪ್ಪ 9/3 ಖುಷ್ಕಿ 0-20 0-20 
62 ನ್ಯಾತಪ್ಪ 9/4 ಖುಷ್ಕಿ 0-05 0-05 
63 | ಗೌರಮ್ಮ, ಕೋಂ ಯಲ್ಲಪ್ಪ 9/5 ಖುಷ್ಕಿ 0-04 0-04 
64 ಪಿ.ವೆಂಕಟೇಶ್‌ ಬಿನ್‌ ಪಾಲೇಟಪ್ಪ 10 ಖುಷ್ಕಿ 0-21 0-21 
65 | ಜಿ.ಶಶಿಗಿರಿ ರಾವ್‌, ಬಿನ್‌ ವಲ್ಲಭಯ್ಯ, 11 ಖುಷ್ಕಿ 4-09 1-00 
ಚನ್ನಪ್ಪ, ಬಿನ್‌ ಮುನಿವೆಂಕಟಪ್ಪ, 
ಎಂ.ಸಿದ್ದಗಂಗಪ್ಪ, ಎಂ.ನಾಗರಾಜು 
66 | ಸಿ.ಚಂದ್ರ ಮೋಹನ್‌ ರೆಡ್ಡಿ, ಬಿನ್‌ 21/2 ಖುಷ್ಕಿ 2-00 2-00 
ವೆಂಕಟರಾಮಣ್ಣ ರೆಡ್ಡಿ 
67 ಸಿ.ಚಂದ್ರಮೋಹನ್‌ ರೆಡ್ಡಿ ಬಿನ್‌ 26/2 ಖುಷ್ಕಿ 1-18 1-18 
ವೆಂಕಟರಮಣರೆಡ್ಡಿ 
68 | ತಮ್ಮಯ್ಯ 27/1 ಖುಷ್ಕಿ 1-33 0-15 
69 ಮುತ್ಯಲಮ್ಮ, ಕೋಂ ದೊಡ್ಡಯ್ಯ, 27/2 ಖುಷ್ಕಿ 1-33 1-33 
ಕೃಷ್ಣಪ್ಪ, ಬಿನ್‌ ರಾಮಯ್ಯ, 
ನಾರಾಯಣಸ್ವಾಮಿ ಬಿನ್‌ ರಾಮಯ್ಯ 
70 ಮುನಿರೆಡ್ಡಿ ಮತ್ತು ಕಾಮಪ್ಪ 59/2 ಖುಷ್ಕಿ 2-12 0-20 
71 | ದುರುಮೂರ್ತಪ್ಪ ಬಿನ್‌ ಚಿಕ್ಕಪ್ಪ, ವೆಂಕಟಮ್ಮ 61/2 ಖುಷ್ಕಿ 3-02 1-02 
72 ಜಿ.ಮುನಿಯಪ್ಪ ಬಿನ್‌ ಗಂಗಯ್ಯ, 64/1 ಖುಷ್ಕಿ 1-20 1-20 
ತಾತಪ್ಪ ಚೌಡಪ್ಪ ಬಿನ್‌ ಜೋಗಪ್ಪ 
73 ಅನುಸೂಯಮ್ಮ, ಎಂ.ಜಯರಾಂ, 64/3 ಖುಷ್ಕಿ 1-32 1-32 
ಎಂ.ಲಕ್ಸೈಪತಿ, ಎಂ.ವೆಂಕಟರಮಣ ಬಿನ್‌ 
ಲೇಟ್‌ ಮುನಿಸ್ವಾಮಿ 
74 ಪಿ.ವೆಂಕಟೇಶ ಬಿನ್‌ ಪಾಲೇಟಪ್ಪ 65/1 ಖುಷ್ಕಿ 2-16 2-16 
ಪಿ.ವೆಂಕಟೇಶ್‌, ಜ್ಞಾನಜ್ಯೋತಿಯಮ್ಮ, 
ಪಿ.ವಿ.ಕಿರಣಕುಮಾರ್‌, ಪಿ.ವಿ. ಅನುರಾಧ, 
ಪಿ.ವಿ.ಸಂಧ್ಯಾರಾಮ 
75 | ಜಿ.ಮುನಿಯಪ್ಪ, ಚೌಡಪ್ಪ, ಅಬ್ದುಲ್‌ಜಬಾರ್‌ 65/2 ಖುಷ್ಕಿ 2-33 2-33 
76 | ತಮ್ಮಯ್ಯ, ಬಿನ್‌ ಮುನಿಯಪ್ಪ 65/4 ಖುಷ್ಕಿ 0-09 0-09 
77 ಪಾಪಮ್ಮ ಕೋಂ ಲೇಟ್‌ ಕೃಷ್ಣಪ್ಪ, 66/1 ಖುಷ್ಕಿ 1-37 1-14 








ಸೋಮಶೇಖರ್‌ ಬಿನ್‌ ಎಂ.ಕ ಷ್ಣಪ್ಪ 


ನಾಗರಾಜು ಬಿನ್‌ ಎಂ.ಕೃಷ್ಣಪ್ಪ, 
ಲ್‌ 


ನಾರಾಯಣಸ್ವಾಮಿ ಬಿನ್‌ ಎ 
ಇಂದಿರಮ್ಮ ೧/೦ ಎಂ.ಕೃಷ್ಣಪ್ಪ 
ಲ 


ಮುನಿರತ್ನಮ್ಮ 0/0 ಎಂ.ಕೃಷ್ಣಪ್ಪ 


[5] 
ಶಿವಶಂಕರ್‌ ಬಿನ್‌ ಎಂ.ಕೃಷ್ಣಪ್ಪ 
































































































































೨೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ಭಾಗ - ೩ 
1 2 3 4 5 6 
78 | ತಮ್ಮಯ್ಯ, ಪುಷ್ಪಜೈನ್‌, ಪಾಪಮ್ಮ ಬಿನ್‌ 67/1 ಖುಷ್ಕಿ 3-13 1-31 

ಲೇಟ್‌ ಕೃಷ್ಣಪ್ಪ, ಸೋಮಶೇಖರ್‌ ಬಿನ್‌ 

ಕೃಷ್ಣಪ್ಪ, ನಾಗರಾಜು ಬಿನ್‌ ಕೃಷ್ಣಪ್ಪ, 

ವರಲಕ್ಟ್ಮಮ್ಮ ೧/೦ ಕೃಷ್ಣಪ್ಪ, 

ನಾರಾಯಣಸ್ವಾಮಿ ಬಿನ್‌ ಕೃಷ್ಣಪ್ಪ, 

ಶಿವಶಂಕರ್‌ ಬಿನ್‌ ಕೃಷ್ಣಪ್ಪ, ಇಂದಿರಮ್ಮ 0/0 

ಕೃಷ್ಣಪ್ಪ, ಮುನಿರತ್ನಮ್ಮ 0/0 ಕೃಷ್ಣಪ್ಪ, 
79 | ಪಾಪಣ್ಣ ಬಿನ್‌ ಚಿನ್ನಪ್ಪ, ಅವಲಪ್ಪ ಬಿನ್‌ 67/2 ಖುಷ್ಕಿ 1-14 0-04 

ಚಿನ್ನಪ್ಪ, ಶಾಮಣ್ಣ ಬಿನ್‌ ಚಿನ್ನಪ್ಪ, ದೊಡ್ಡ 

ಅಕ್ಕಯ್ಯಮ್ಮ ಬಿನ್‌ ಚಿನ್ನಪ್ಪ 
80. | ಎಂ.ವೆಂಕಟರಾಮನ್‌ ಬಿನ್‌ ಮುನಿಸ್ವಾಮಿ 68/2 ಖುಷ್ಕಿ 1-05 0-16 

ಗುರುದೇವ್‌ ಬಿನ್‌ ಸಿದ್ದಲಿಂಗಪ್ಪ 

ಪಿ.ಎಸ್‌.ಆನಂದ ಬಿನ್‌ ಪಾರ್ವತಮ್ಮ 
81 | ಪಟೇಲ್‌ ಮುನಿಯಪ್ಪ, ಮುನಿವೆಂಕಟಪ್ಪ, 68/3 ಖುಷ್ಕಿ 2-17 1-00 

ಮುನಿಸ್ವಾಮಪ್ಪ, ವೆಂಕಟಸ್ವಾಮಪ್ಪ 
82 | ಚಿಕ್ಕ ಮುನಿಯಪ್ಪ. ಗಂಗಮ್ಮ ಕೋಂ ಪಿಳ್ಳಪ್ಪ 70/1 ಖುಷ್ಕಿ 5-19 5-07 
83 | ಮುನಿರೆಡ್ಡಿ ಮತ್ತು ಕಾಮಪ್ಪ 70/2 ಖುಷ್ಟಿ 1-16 1-16 
84 ಕೆ. ಉಮಾದೇವಿ ಕೋಂ ಆರ್‌.ಲೋಕೇಶ್‌ 79 ಖುಷ್ಕಿ 1-28 1-28 
85 ಸಿ.ಚಂದ್ರಮೋಹನ್‌ ರೆಡ್ಡಿ ಬಿನ್‌ ವೆಂಕಟರಾಮ 80 ಖುಷ್ಕಿ 7-03 4-29 

ರೆಡ್ಡಿ, ಚಿಕ್ಕಮುನಿಯಪ್ಪ ಬಿನ್‌ ಕಾಮಯ್ಯ ತರಿ 
86 | ಜಯಣ್ಣ ಬಿನ್‌ ಮುನಿಯಪ್ಪ 81/1 ತರಿ 0-13 0-13 
87 ಪಾಪಮ್ಮ, ಅವಲಪ್ಪ, ಶಾಮಣ್ಣ, ದೊಡ್ಡ 81/2 ತರಿ 0-04 0-04. 

ಅಕ್ಕಯ್ಯಮ್ಮ ಕೋಂ ಚೆನ್ನಪ್ಪ 
88 | ಮುನಿಸ್ವಾಮಪ್ಪ. ಲಕ್ಷ್ಮಯ್ಯ ರಾಮಯ್ಯ 81/3 ತರಿ 0-04 0-04 
89 | ಪಾಪಮ್ಮ ಕೋಂ ಲೇಟ್‌ ಎಂ.ಕೃಷ್ಣಪ್ಪ, 81/4 ತರಿ 0-05 0-05 

ಸೋಮಶೇಖರ್‌ ಬನ್‌ ಎಂ.ಕೃಷ್ಣಪ್ಪ 

ನಾಗರಾಜು ಬಿನ್‌ ಕೃಷ್ಣಪ್ಪ, 

ವರಲಕ್ಟ್ಯಮ್ಮ ರ/ಂ ಕೃಷ್ಣಪ್ಪ, 

ನಾರಾಯಣಸ್ವಾಮಿ ಬಿನ್‌ ಕೃಷ್ಣಪ್ಪ 

ಮುನಿರತ್ನಮ್ಮ 0/0 ಕೃಷ್ಣಪ್ಪ 

ಶಿವಶಂಕರ್‌ ಬಿನ್‌ ಕೃಷ್ಣಪ್ಪ 
90 | ಪಟೇಲ್‌ ಎಂ.ಮುನಿಯಪ್ಪ 82/1 ತರಿ 1-06 1-06 
91 ಪಾಪಮ್ಮ ಕೋಂ ಗುಳ್ಳಪ್ಪ, ವೆಂಕಟೇಶ್‌ 82/2 ತರಿ 0-03 0-03 
92 | ಚಂದ್ರ ಮೋಹನ್‌ ರೆಡ್ಡಿ 82/3 ತರಿ 0-09 0-09 
93 ಪಾಪಮ್ಮ ಕೋಂ ಗುಳ್ಳಪ್ಪ, ವೆಂಕಟೇಶ್‌ 82/4 ತರಿ 0-01 0-01 
94 __ತಾತಪ್ಪ ಕೋಂ ಚೌಡಪ್ಪ 83/1 ತರಿ 0-03 0-03 
95 ಮುನಿಸ್ವಾಮಿ, ಲಕ್ಷ್ಮಯ್ಯ, ರಾಮಯ್ಯ 83/2 ತರಿ 0-06 0-06 
96 | ಪಟೇಲ್‌ ಜಿ.ಮುನಿಯಪ್ಪ, ವೆಂಕಟೇಶ್‌ 83/3 ತರಿ 0-04 0-04 
97 | ತಾತಪ್ಪ 83/4 ತರಿ 0-08 0-08 
98 | ಮುನಿಸ್ವಾಮಿ, ಲಕ್ಷ್ಮಯ್ಯ, ರಾಮಯ್ಯ 83/5 ತರಿ 0-04 0-04 
99 | ಪಾಪಮ್ಮ ಕೋಂ ಗುಳ್ಳಪ್ಪ, ವೆಂಕಟೇಶ್‌ 83/6 ತರಿ 0-03 0-03 
100_ | ತಮ್ಮಯ್ಯ 83/7 ತರಿ 0-07 0-07 
101 | ಚಿಕ್ಕಮುನಿಯಪ್ಪ, ಪಿಳ್ಳಪ್ಪ, ಗಂಗಮ್ಮ, ಕೋಂ 83/8 ತರಿ 0-10 0-10 
102 ಡಿ.ರಾಮಕೃಷ್ಣಪ್ಪ 84/1 ತರಿ 0-07 0-07 
103 | ಸಿ. ಚಂದ್ರಮೋಹನ್‌ ರೆಡ್ಡಿ 84/2 ತರಿ 0-08 0-08 








































































































ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ೨೭೦೩ 
1 2 3 4 5 6 
104 | ಎನ್‌.ವೆಂಕಟಿರಾಜು ಬಿನ್‌ ಸುಬ್ಬರಾಜು 84/3 ತರಿ 0-05 0-05 
105 | ಎನ್‌.ವೆಂಕಟರಾಜು ಬಿನ್‌ ಸುಬ್ಬರಾಜು 84/4 ತರಿ 0-07 0-07 
106 | ಎನ್‌.ವೆಂಕಟರಾಜು ಬಿನ್‌ ಸುಬ್ಬರಾಜು 84/5 ತರಿ 0-10 0-10 
107 | ಜಿ.ಮುನಿಯಪ್ಪ 85/1 ತರಿ 0-13 0-13 
108 | ಪಾಪಮ್ಮ ಕೋಂ ಕೃಷ್ಣಪ್ಪ, 85/2 ತರಿ 0-13 0-13 

ಸೋಮಶೇಖರ್‌ ಬನ್‌ ಎಂ.ಕೃಷ್ಣಪ್ಪ 

ನಾಗರಾಜು ಬಿನ್‌ ಎಂ.ಕೃಷ್ಣಪ್ಪ, 

ವರಲಕ್ಟ್ಯಮ್ಮ ೧/೦ ಎಂ.ಕೃಷ್ಣಪ್ಪ, 

ಇಂದಿರಮ್ಮ 0/0 ಎಂ.ಕೃಷ್ಣಪ್ಪ 

ಮುನಿರತ್ನಮ್ಮ 0/0 ಎಂ.ಕೃಷ್ಣಪ್ಪ 

ಶಿವಶಂಕರ್‌ ಬಿನ್‌ ಎಂ.ಕೃಷ್ಣಪ್ಪ 
109 ಪಾಪಣ್ಣ ಬಿನ್‌ ಚೆನ್ನಪ್ಪ, ಅವಲಪ್ಪ ಬಿನ್‌ 85/3 ತರಿ 0-14 0-14 

ಚಿನ್ನಪ್ಪ, ಶಾಮಣ್ಣ ಬಿನ್‌ ಚಿನ್ನಪ್ಪ, ದೊಡ್ಡ 

ಅಕ್ಕಯ್ಯಮ್ಮ ಕೋಂ ಚೆನ್ನಪ್ಪ 
110 | ಚಿಕ್ಕಮುನಿಯಪ್ಪ. ಗಂಗಮ್ಮ ಕೋಂ ಪಿಳ್ಳಪ್ಪ 86/1 ತರಿ 0-14 0-14 
111 | ಮುನಿರೆಡ್ಡಿ ಮತ್ತು ಕಾಮಪ್ಪ 86/2 ತರಿ 0-05 0-05 
112 | ಚಿಕ್ಕಮುನಿಯಪ್ಪ, ಗಂಗಮ್ಮ ಕೋಂ ಪಿಳ್ಳಪ್ಪ 86/3 ತರಿ 0-12 0-12 
113 | ಪಟೇಲ್‌ ಜಿ.ಮುನಿಯಪ್ಪ 86/4 ತರಿ 0-13 0-13 
114 | ಮುನಿಸ್ವಾಮಿ, ತಮ್ಮಯ್ಯ 86/5 ತರಿ 0-03 0-03 
115 | ಚೆನ್ನಪ್ಪ 86/6 ತರಿ 0-04 0-04 
116 | ಕೃಷ್ಣಪ್ಪ 86/7 ತರಿ 0-09 0-09 
117 | ತಮ್ಮಯ್ಯ, ಚಿನ್ನಪ್ಪ 86/8 ತರಿ 0-02 0-02 
118 | ಮುನಿಸ್ವಾಮಿ 86/9 ತರಿ 0-02 0-02 
119 | ಪಟೇಲ್‌ ಜಿ.ಮುನಿಯಪ್ಪ 87/1 ತರಿ 0-18 0-18 
120 | ಜಯಣ್ಣ ಮತ್ತು ಮಂಜುನಾಥ 87/2 ತರಿ 0-37 0-37 
121 | ತಮ್ಮಯ್ಯ 88/1 ತರಿ 0-18 0-18 
122 ದೊಡ್ಡ ಅಕ್ಕಯಮ್ಮ ಕೋಂ ಲೇಟ್‌ 88/2 ತರಿ 0-17 0-17 

ವೆಂಕಟಪ್ಪ 
123 | ತಮ್ಮಯ್ಯ ಬಿನ್‌ ಮುನಿಯಪ್ಪ 89/1 ತರಿ 0-20 0-20 
124 | ಮುನಿಸ್ವಾಮಿ, ಲಕ್ಷ್ಮಯ್ಯ, ರಾಮಯ್ಯ 89/2 ತರಿ 0-20 0-20 
125 | ಪಟೇಲ್‌ ಜಿ.ಮುನಿಯಪ್ಪ 90 ತರಿ 0-38 0-38 
126 | ಪಟೇಲ್‌ ಜಿ.ಮುನಿಯಪ್ಪ 9] ತರಿ 1-29 1-29 

ಗೊಟ್ಟಿಗೆರೆ ಗ್ರಾಮ 

127 | ಕೃಷ್ಣಪ್ಪ, ರಾಮಯ್ಯ, ಮೈಕ್ಕಲಪ್ಪ, 2 ಖುಷ್ಕಿ 0-21 0-21 

ನಾರಾಯಣಪ್ಪ, ಜಯರಾಮಯ್ಯ, ಅವಲಪ್ಪ 
128 | ವೆಂಕಟನರಸಪ್ಪ, ರಾಮಕೃಷ್ಣಪ್ಪ, 4/1 ಖುಷ್ಕಿ 2-17 0-36 

ಗೋವಿಂದರಾಜು ಸಿದ್ದಪ್ಪ, ಪುಟ್ಟಸ್ವಾಮಯ್ಯ, 

ಮಹದೇವ, ನಾಗರಾಜು 
129 ರಾಮಕೃಷ್ಣಪ್ಪ 4/2ಎ ಖುಷ್ಕಿ 2-34 2-34 
130 | ಸರೋಜಮ್ಮ ಕೋಂ ಕೃಷ್ಣಪ್ಪ 4/2ಬಿ ಖುಷ್ಕಿ 0-03 0-03 
131 | ರಾಮಕೃಷ್ಣಪ್ಪ 4/3 ಖುಷ್ಕಿ 0-09 0-09 
132 | ರಾಮಕೃಷ್ಣಪ್ಪ 4/4ಎ ಖುಷ್ಕಿ 0-18 0-18 

ಭಾಗಾಯ್ತು 
133 | ರಾಮಕೃಷ್ಣಪ್ಪ 4/4ಬಿ ಭಾಗಾಯ್ತು 0-08 0-08 
134 | ಎಂ.ಸಿ.ನರೇಂದ್ರ 4/5 ಖುಷ್ಕಿ 1-06 1-06 
ಭಾಗಾಯ್ತು 
































































































































೨೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ಭಾಗ - ೩ 
1 2 3 4 5 6 
135 | ಎಂ.ಸಿ.ರವೀಂದ್ರ 4/6 ಖುಷ್ಕಿ 0-31 0-31 
136 | ಕೆ.ಬಿ.ನಾರಾಯಣಪ್ಪ ಬಿನ್‌ ಬಚ್ಚಪ್ಪ 5 ಖುಷ್ಕಿ 2-34 0-15 

ಅಣ್ನಪ್ಪ ರೆಡ್ಡಿ ಬಿನ್‌ ಉಗ್ರಪ್ಪ ರೆಡ್ಡಿ 
137 [ಪಿ.ರಾಮಕೃಷ್ಣ ರೆಡ್ಡಿ ಸದಾಶಿವರೆಡ್ಡಿ 6/1 ಖುಷ್ಕಿ 0-18 0-18 
138 | ಪಿ.ರಾಮಕೃಷ್ಣ ರೆಡ್ಡಿ ಸದಾಶಿವರೆಡ್ಡಿ 6/2 ಖುಷ್ಕಿ 0-09 0-09 
139 | ಪಿ.ರಾಮಕೃಷ್ಣ ರೆಡ್ಡಿ ಸದಾಶಿವರೆಡ್ಡಿ 6/3 ಖುಷ್ಕಿ 0-10 0-10 
140 | ಎಲ್‌.ಎಸ್‌.ರಾಮಲಿಂಗಯ್ಯ 6/4 ಖುಷ್ಕಿ 1-06 1-06 
141 | ತೊಪ್ಪಯ್ಯ, ಮುನಿಯಪ್ಪ ವಿ ವೀರಪ್ಪ ಬಿನ್‌ 6/8 ಖುಷ್ಕಿ 1-04 1-04 
ಲೇಟ್‌ ವೆಂಕಟಿರಾಮಯ್ಯ 
142 | ಬಿ.ಎಸ್‌. ಸಾವಿತ್ರಿದೇವಿ 6/9 ಖುಷ್ಕಿ 1-38 1-38 
7/0 ಹೆಚ್‌.ಎಸ್‌.ಸುಬ್ಬಯ್ಯ 
143 ಬಯ್ಯಮ್ಮ ಕೋಂ ಎಂ.ರಾಮಕೃಷ್ಣಪ್ಪ, 6/10 ಖುಷ್ಕಿ 2-04 2-04 
ಸೋನೆಗೌಡ ಬಿನ್‌ ಕೆಂಗೆಗೌಡ 
144 | ಎ.ಮೈಕಲಪ್ಪ 7/1 ಖುಷ್ಕಿ 1-26 1-26 
145 | ಎ.ಮ್ಯಾಕಲಪ್ಪ ಬಿನ್‌_ರೆಡ್ಡಪ್ಪ 7/2 ಖುಷ್ಮಿ 1-37 1-37 
146 ಶಾರದಮ್ಮ ಕೋಂ ರೆಡ್ಡಪ್ಪ 7/3 ಖುಷ್ಕಿ 1-23 1-23 
147 | ಎ.ವೀರಭದ್ರಪ್ಪ, ರುದ್ರಪ್ಪ ಮಲ್ಲಪ್ಪ. 8 ಖುಷ್ಕಿ 1-30 1-30 
ಬಸವರಾಜು 
148 | ಸಿ.ಆದಿನಾರಾಯಣ ಬಿನ್‌ ಸತ್ಯನಾರಾಯಣ 9 ಖುಷ್ಕಿ 1-29 1-29 
149 | ಎ.ಮ್ಯಾಕಲಪ್ಪ 10/2 ಖುಷ್ಕಿ 3-28 3-28 
150 | ಎ.ಕೆಂಪಮ್ಮ, ನಾಗರಾಜ್‌, ಶಾಮಣ್ಣ, 10/3 ಖುಷ್ಕಿ 3-06 3-06 
ಶ್ರೀನಿವಾಸ, ಆನಂದ 
151 ನಾರಾಯಣಪ್ಪ 10/4 ಖುಷ್ಕಿ 4-21 4-2] 
152 | ಜರಿನಾ ಡಾನಕ್‌, ನಾರಾಯಣಪ್ಪ, ಕೃಷ್ಣಪ್ಪ, 11/1 ಖುಷ್ಕಿ 2-06 2-06 
ಶ್ರೀರಾಮ್‌ 
153 | ಜರಿನಾ ಡಾನಕ್‌ 11/3 ಖುಷ್ಕಿ 4-11 4-11 
154 ಎಂ.ಚಂದ್ರಶೇಖರಯ್ಯ 13/1 ಖುಷ್ಕಿ 0-04 0-04 
ತರಿ 
155 | ಸರೋಜಮ್ಮ ಕೋಂ ಎಂ.ಚಂದ್ರಶೇಖರ್‌ 13/2 ಖುಷ್ಕಿ 0-05 0-05 
ತರಿ 
156 | ಅಂಜನಪ್ಪ ಬಿನ್‌ ಲೇಟ್‌ ನರಸಿಂಹಪ್ಪ 13/3 ಖುಷ್ಕಿ 0-04 0-04 
ತರಿ 
157 | ಎಂ.ಚಂದ್ರಶೇಖರಯ್ಯ 13/4 ಖುಷ್ಕಿ 0-03 0-03 
ತರಿ 
158 | ಎಂ.ಚಂದ್ರಶೇಖರಯ್ಯ 13/5 ಖುಷ್ಕಿ 0-03 0-03 
ತರಿ 
159 | ಅಂಜನಪ್ಪ, ಅಶೋಕ್‌ ರೆಡ್ಡಿ 13/6 ಖುಷ್ಕಿ 0-07 0-07 
ತರಿ 
160 ಎಂ.ಸಿ.ನರೇಂದ್ರ 13/7 ಖುಷ್ಕಿ 0-21 0-21 
ತರಿ 
161 | ಪ್ರಭುಶಂಕರ್‌ ಬಿನ್‌ ನಾಗಪ್ಪ 13/8 ಖುಷ್ಕಿ 0-20 0-20 
ತರಿ 
162 | ಶಹೀದ್‌ ಬೇಗಂ ಕೋಂ ಕೆ.ಹೆಚ್‌.ಖಾನ್‌ 13/9 ತರಿ 0-29 0-29 
163 | ಶಹೀದ್‌ ಬೇಗಂ ಕೋಂ ಕೆ.ಹೆಚ್‌.ಖಾನ್‌ 13/10 ಖುಷ್ಕಿ 1-14 1-14 
164 ಮುನಿಸ್ವಾಮಿ ಬಿನ್‌ ನಂಜಪ್ಪ 13/11 ಖುಷ್ಕಿ 2-34 2-34 
165 ಗೋವಿಂದಪ್ಪ ಎಂ. 13/12 ಖುಷ್ಕಿ 2-17 2-17 






































































































































ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ೨೭೦೫ 
1 2 3 4 5 6 
166 ಎಂ.ಚಂದ್ರಶೇಖರಯ್ಯ 13/13 ಖುಷ್ಕಿ 2-02 2-02 
167 | ಚಂದ್ರಶೇಖರಯ್ಯ ಎಂ 13/14 ಖುಷ್ಕಿ 1-37 1-37 
168 ಚಂದ್ರಶೇಖರಯ್ಯ ಎಂ 13/15 ಖುಷ್ಕಿ 1-17 1-17 
169 ಚಂದ್ರಶೇಖರಯ್ಯ ಎಂ 13/16 ಖುಷ್ಕಿ 1-25 1-25 
170 | ಚಂದ್ರಶೇಖರಯ್ಯ ಎಂ 13/17 ಖುಷ್ಕಿ 2-03 2-03 
171 ಪದ್ಮಾವತಿ ವಿಠಲ್‌ ರಾವ್‌ 13/18 ಖುಷ್ಕಿ 2-21 2-21 
172 | ಪದ್ಮಾವತಿ ವಿಠಲ್‌ ರಾವ್‌ 13/19 ಖುಷ್ಕಿ 0-06 0-06 
173 ಚಂದ್ರಶೇಖರಯ್ಯ ಎಂ 14/1 ಭಾಗಾಯ್ತು 0-17 0-17 

ತರಿ 
174 ಚಂದ್ರಶೇಖರಯ್ಯ ಎಂ 14/2 ತರಿ 0-22 0-22 
ಭಾಗಾಯ್ತು 
175 | ಅಂಜನಪ್ಪ ಕೆ. ಅಶೋಕ್‌ ರೆಡ್ಡಿ 14/3 ತರಿ 1-03 1-03 
ಭಾದರಾಯ್ತು 
176 ನರೇಂದ್ರ ಎಂ.ಸಿ. 14/4 ತರಿ 1-34 1-34 
ಭಾಗಾಯ್ತು 
177 ಪ್ರಭುಶಂಕರ್‌ ಬಿನ್‌ ಲೇಟ್‌ ನಾಗಪ್ಪ 14/5 ತರಿ 1-22 1-22 
ಭಾಗಾಯ್ತು 
178 ರಾಮಲಿಂಗಯ್ಯ ಎಲ್‌.ಎಸ್‌. 14/6 ತರಿ 1-20 1-20 
ಭಾಗಾಯ್ತು 
179 ಚಂದ್ರಶೇಖರಯ್ಯ ಎಂ. 15/1 ತರಿ 1-20 1-20 
180 ಸರೋಜಮ್ಮ ಕೋಂ ಎಂ.ಚಂದ್ರಶೇಖರಯ್ಯ, 15/2 ತರಿ 0-24 0-24 
ಅಂಜನಪ್ಪ ಬಿನ್‌ ಲೇಟ್‌ ನರಸಿಂಹಪ್ಪ ಭಾಗಾಯ್ತು 
181 ಸರೋಜಮ್ಮ ಕೋಂ ಎಂ.ಚಂದ್ರಶೇಖರಯ್ಯ, 15/3 ತರಿ 0-22 0-22 
ಅಂಜನಪ್ಪ ಬಿನ್‌ ಲೇಟ್‌ ನರಸಿಂಹಪ್ಪ ಭಾಗಾಯ್ತು 
182 | ಚಂದ್ರಶೇಖರಯ್ಯ ಎಂ. 15/4 ತರಿ 0-04 0-04 
ಭಾಗಾಯ್ತು 
183 ಸರೋಜಮ್ಮ ಕೋಂ ಎಂ.ಚಂದ್ರಶೇಖರಯ್ಯ 16/2 ಖುಷ್ಕಿ 0-14 0-14 
184 ಸರೋಜಮ್ಮ ಕೋಂ ಎಂ.ಚಂದ್ರಶೇಖರಯ್ಯ 16/3 ಖುಷ್ಕಿ 0-13 0-13 
185 ಎಂ.ಚಂದ್ರಶೇಖರಯ್ಯ 16/4 ಖುಷ್ಕಿ 0-24 0-24 
186 | ಅಂಜನಪ್ಪ ಕೆ.ಅಶೋಕ್‌ ರೆಡ್ಡಿ 16/5 ಖುಷ್ಕಿ 0-33 0-33 
187 | ಎಂ.ಸಿ.ನರೇಂದ್ರ 16/6 ಖುಷ್ಕಿ 0-34 0-34 
188 ಪಿ.ಲಕ್ಷ್ಮಿ ಕೋಂ ಟಿ.ಶಾಂತರಾಜು, 16/7 ಖುಷ್ಕಿ 1-34 1-34 
ಎಸ್‌.ಪ್ರದೀಪ್‌ ಬಿನ್‌ ಟಿ.ಶಾಂತರಾಜು 
ಟಿ.ಶಾಂತರಾಜ್‌ ಬಿನ್‌ ಟಿ.ದಾಸಪ್ಪ 
ಎಸ್‌.ದೀಪ 20/0೦ ಟಿ.ಶಾಂತರಾಜು 
189 ನಾರಾಯಣಸ್ವಾಮಿ ಬಿನ್‌ ದೊಡ್ಡಬಯ್ಯಣ್ಣ, 17/1 ಖುಷ್ಕಿ 2-36 2-36 
ಚಿಕ್ಕಬಯ್ಯಣ್ಣ ಜಿನ್‌ ಗೋಪಾಲಪ್ಪ, 
ಲಕ್ಷ್ಮಮ್ಮ ಕೋಂ ದೊಡ್ಡಬಯ್ಯಣ್ಣ 
190 | ಜಿ.ಕೆ.ಗೋಪಾಲಯ್ಯ, ಜಿ.ಕೆ.ಗೋವಿಂದರಾಜ, 17/3 ಖುಷ್ಕಿ 1-38 1-38 
ಜಿ.ಕೆ.ವೆಂಕಟೇಶ್‌, ನಾರಾಯಣಸ್ವಾಮಿ ಬಿನ್‌ 
ದೊಡ್ಡಬಯ್ಯಣ್ಣ, ಚಿಕ್ಕಬಯ್ಯಣ್ಣ 
191 | ಅಹಲ್ಯ ಬಾಯಿ ಕೋಂ ಮಧುಕರ್‌ ಸಬ್‌ಸೇ 18/1 ಖುಷ್ಕಿ 0-35 0-35 
192 | ಎಲ್‌.ಎಸ್‌.ರಾಮಲಿಂಗಯ್ಯ ಬಿನ್‌ ಸಿದ್ದೇಗೌಡ 18/2 ಖುಷ್ಕಿ 1-24 1-24 
193 | ಏಲ್‌.ಎಸ್‌.ರಾಮಲಿಂಗಯ್ಯ ಬಿನ್‌ ಸಿದ್ದೇಗೌಡ 19/1 ಖುಷ್ಕಿ 0-22 0-22 
















































































೨೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ಭಾಗ - ೩ 
1 2 3 4 5 6 
194 | ಎಂ.ಚಂದ್ರಶೇಖರಯ್ಯ, 19/2 ಖುಷ್ಕಿ 0-24 0-24 

ಎಲ್‌.ಎಸ್‌.ರಾಮಲಿಂಗಯ್ಯ 
ಗೌರ್‌ನಮೆಂಟ್‌ ಪಡ 
195 | ಎಲ್‌.ಎಸ್‌.ರಾಮಲಿಂಗಯ್ಯ ಬಿನ್‌ ಸಿದ್ದೇಗೌಡ 19/3ಎ ಖುಷ್ಕಿ 0-35 0-35 
196 | ಎಲ್‌.ಎಸ್‌.ರಾಮಲಿಂಗಯ್ಯ ಬಿನ್‌ ಸಿದ್ದೇಗೌಡ 19/3ಬು ಖುಷ್ಕಿ 0-02 0-02 
197 ಆರ್‌.ಮಹೇಶ್‌ ಚಂದ್ರ ಬಿನ್‌ 19/4 ಖುಷ್ಕಿ 0-27 0-27 
ಎಲ್‌.ಎಸ್‌.ರಾಮಲಿಂಗಯ್ಯ 
198 | ಆರ್‌.ಮಹೇಶ್‌ ಚಂದ್ರ ಬಿನ್‌ 19/5 ಖುಷ್ಕಿ 0-02 0-02 
ಎಲ್‌.ಎಸ್‌.ರಾಮಲಿಂಗಯ್ಯ 
199 | ಎಂ.ಚಂದ್ರಶೇಖರಯ್ಯ 19/6 ಖುಷ್ಕಿ 0-08 0-08 
200 ಏಲ್‌.ಎಸ್‌.ರಾಮಲಿಂಗಯ್ಯ 19/7 ಖುಷ್ಕಿ 1-25 1-25 
201 ಏಲ್‌.ಎಸ್‌.ರಾಮಲಿಂಗಯ್ಯ 19/8 ಖುಷ್ಕಿ 0-27 0-27 
202 | ಎಂ.ಸಿ.ರವೀಂದ್ರ 20/3 ಖುಷ್ಕಿ 0-06 0-06 
203 ರಾಮಲಿಂಗಯ್ಯ ಎಲ್‌.ಎಸ್‌. 21/1 ತರಿ 1-35 1-35 
ಭಾಗಾಯ್ತು 
204 ಎಲ್‌.ಎಸ್‌.ರಾಮಲಿಂಗಯ್ಯ 21/2 ತರಿ 1-10 1-10 
ಭಾಗಾಯ್ತು 
205 ಎಂ.ಎಂ.ಜಫರುಲಾ ಬಿನ್‌ ಯಮಿಲುಲ್ಲಾ 21/3ಎ ತರಿ 1-31 1-31 
ಫಾದರ್‌ ಪ್ರಾನ್ಸಿಸ್‌, ಘರರಫ್‌ ಕೋಂ ರಷಿದ್‌ ಭಾಗಾಯ್ತು 
ಬೇಗ್‌, ರಷಿ ಬೇಗ್‌ ಬಿನ್‌ ಅಖೀರ್‌ ಬಾಗ್‌ 
206 | ಜಘರುಲ್ಲಾ ಎಂ.ಎಂ. ಬಿನ್‌ ಯಶ್‌ಮಿಲುಲಾ 21/3ಬಿ ತರಿ 0-39 0-39 
ಫಾದರ್‌ ಫ್ರಾನ್ಸಿಸ್‌, ಫರಫ್‌ ಕೋಂ ರಷಿ 
ಬೇಗ್‌ ರಷಿಬೇಗ್‌ ಬಿನ್‌ ಅಮೀರ್‌ ಬೇಗ್‌ 
207 ಜಘರುಲ್ಲಾ ಎಂ.ಎಂ. ಬಿನ್‌ ಯಶ್‌ಮಿಲುಲಾ 21/3ನಿ ತರಿ 0-21 0-21 
ಫಾದರ್‌ ಫ್ರಾನ್ಸಿಸ್‌, ಫರಫ್‌ ಕೋಂ ರಷಿ 
ಬೇಗ್‌ ರಷಿಬೇಗ್‌ ಬಿನ್‌ ಅಮೀರ್‌ ಬೇಗ್‌ 
208 ಜಘರುಲ್ಲಾ ಎಂ.ಎಂ. ಬಿನ್‌ ಯಶ್‌ಮಿಲುಲಾ 21/38 ತರಿ 0-20 0-20 
ಫಾದರ್‌ ಫ್ರಾನ್ಸಿಸ್‌, ಫರಫ್‌ ಕೋಂ ರಷಿ 
ಬೇಗ್‌ ರಷಿಬೇಗ್‌ ಬಿನ್‌ ಅಮೀರ್‌ ಬೇಗ್‌ 
209 ಜಘರುಲ್ಲಾ ಎಂ.ಎಂ. ಬಿನ್‌ ಯಶ್‌ಮಿಲುಲಾ 21/4 ತರಿ 1-24 1-24 
ಫಾದರ್‌ ಫ್ರಾನ್ಸಿಸ್‌, ಫರಫ್‌ ಕೋಂ ರಷಿ 
ಬೇಗ್‌ ರಷಿಬೇಗ್‌ ಬಿನ್‌ ಅಮೀರ್‌ ಬೇಗ್‌, 
ನಾಥು ಬಾಲ್‌, ಡಿ.ಪಾಟೀಲ್‌, ರತಿಲಾಲ್‌ 
ಡಿ.ಪಟೇಲ್‌, ಗಂಗರಾಂ ಕೆ.ಪಟೇಲ್‌, ತುಳಸಿ 
ಕೆ.ಪಟೇಲ್‌, ನಿರ್ಮಲ ಕೋಂ ಮೋಹನ್‌ 
ರಾಮಪ್ರಸಾದ್‌ 
210 | ಫಾದರ್‌ ಫ್ರಾನ್ಸಿಸ್‌, ಫರರಫ್‌ ಕೋಂ ರಫಿ 21/5/ಎ ತರಿ 0-18 0-18 
ಬೇಗ್‌ ಬಿನ್‌ ಅಮೀರ್‌ ಬೇಗ್‌, 
ನಥುಬಾಯಿ, ಡಿ.ಪಾಟೇಲ್‌, ರತಿಲಾಲ್‌ 
ಡಿ.ಪಟೀಲ್‌, ಗಂಗರಾಂ ಡಿ.ಪಟೇಲ್‌, ತುಳಸಿ 
ಕೆ.ಪಟೇಲ್‌, ಡಿ.ನಿರ್ಮಲ ಕೋಂ ಮೋಹನ್‌ 
ರಾಮಪ್ರಸಾದ್‌ 
211 | ಫಾದರ್‌ ಫ್ರಾನ್ಸಿಸ್‌, ಫರರಫ್‌ ಕೋಂ ರಫಿ 21/5/ಬಿ ತರಿ 0-19 0-19 








ಬೇಗ್‌ ಬಿನ್‌ ಅಖೀರ್‌ ಬೇಗ್‌, 
ನಥುಬಾಯಿ, ಡಿ.ಪಾಟೇಲ್‌, ರತಿಲಾಲ್‌ 
ಡಿ.ಪಟೀಲ್‌, ಗಂಗರಾಂ ಡಿ.ಪಟೇಲ್‌, ತುಳಸಿ 
ಕೆ.ಪಟೇಲ್‌, ಡಿ.ನಿರ್ಮಲ ಕೋಂ ಮೋಹನ್‌ 




















ರಾಮಪ್ರಸಾದ್‌ 






















































































ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ೨೭೦೭ 
1 2 3 4 5 6 
212 | ಫಾದರ್‌ ಫ್ರಾನ್ಸಿಸ್‌, ಫರರಫ್‌ ಕೋಂ ರಫಿ 21/5/ನಿ ತರಿ 0-17 0-17 

ಬೇಗ್‌ ಬಿನ್‌ ಅಮೀರ್‌ ಬೇಗ್‌, 
ನಥುಬಾಯಿ, ಡಿ.ಪಾಟೇಲ್‌, ರತಿಲಾಲ್‌ 
ಡಿ.ಪಟೇಲ್‌, ಗಂಗರಾಂ ಡಿ.ಪಟೇಲ್‌, ತುಳಸಿ 
ಕೆ.ಪಟೇಲ್‌, ನಿರ್ಮಲ ಕೋಂ ಮೋಹನ್‌ 
ರಾಮಪ್ರಸಾದ್‌ 
213 ವೆಂಕಟಪ್ಪ ಜಿ.ಎಸ್‌. 2212 ಖರಾಬ್‌ 0-34 0-34 
214 | ಅಬ್ದುಲ್‌ ಬಸೀರ್‌, ಬಸೀರ್‌ ಸಾಬ್‌ ನಾನಾ 98/1 ಖುಷ್ಕಿ 0-01 0-01 
ಸಾಬ್‌ 
215 | ಪುಟ್ಟರುದ್ರಪ್ಪ, ನಂಜಮ್ಮ, ರುದ್ರಪ್ಪ, ಮಲ್ಲಪ್ಪ, 98/2 ಖುಷ್ಕಿ 0-04 0-04 
ಬಸವರಾಜು 
216 | ಚಿಕ್ಕಮುನಿಸ್ವಾಮಿ, ಉರುಫ್‌ ಚಿಕ್ಕ ಅಬ್ಬಯ್ಯ 98/3 ಖುಷ್ಕಿ 4-06 4-06 
ಬಿನ್‌ ಮುನಿಸ್ವಾಮಪ್ಪ, ಕಾಂತಮ್ಮ 
ಎ.ದಾಮೋದರನ್‌, ಸರೋಜಮ್ಮ, ಶಾರದಮ್ಮ, 
ಜಿ.ಎಸ್‌.ನಾಗರಾಜು, ಗೌರನ್‌ಮೆಂಟ್‌ ಲ್ಯಾಂಡ್‌ 
217 | ಶಿವಣ್ಣ ಜಿ.ಕೆ. 98/4 ಖುಷ್ಕಿ 0-18 0-18 
218 | ಗೌರಮ್ಮ, ಕಾಳಪ್ಪ, ನಾಯನಪ್ಪ (ಮುದ್ದಣ್ಣ), 98/5 ಖುಷ್ಕಿ 0-15 0-15 
ಬಸಪ್ಪ ಜಿನ್‌ ಲೇಟ್‌ ನಂಜುಂಡಪ್ಪ, ನಂಜಮ್ಮ 
ಕೋಂ ಲೇಟ್‌ ಎಸ್‌.ಬಸಪ್ಪ 
219 | ನಂಗಮ್ಮ ಕೋಂ ಬಸಪ 98/7 ಖುಷ್ಕಿ 0-25 0-25 
220 | ಜಿ.ಎಸ್‌.ನಾಗರಾಜು ಬಿನ್‌ ಲೇಟ್‌ ಶಾಮಣ್ಣ 99 ತರಿ 0-15 0-15 
221 ಲಕ್ಷ್ಮಮ್ಮ ಕೋಂ ಬಿ.ರಾಮಮೂರ್ತಿ 101/1 ತರಿ 0-26 0-26 
222 ಲಲಿತಮ್ಮ, ಎನ್‌.ಶೇಖರ್‌, ಜಿ.ಎನ್‌.ಮುನಿಂದ್ರ, 101/2 ಖುಷ್ಕಿ 1-23 1-23 
ಜಿ.ಎನ್‌.ಬಾಲಕೃಷ್ಣ ತರಿ 
223 | ಅಂಜನಪ್ಪ ಪಿ.ಆರ್‌. ಬಿನ್‌ ಪದ್ಮನಾಭಯ್ಯ 118/1 ಖುಷ್ಕಿ 2-30 2-30 
224 ಮುದ್ದ ಬಸಮ್ಮ, ಯಲ್ಲಮ್ಮ ಕೋಂ 118/2 ಖುಷ್ಕಿ 0-27 0-27 
ಜಿ.ಆರ್‌.ಪಾಪಣ್ಣ 
225 | ಯಲ್ಲಮ್ಮ ಕೋಂ ಜಿ.ಆರ್‌.ಪಾಪಣ್ಣ 118/3 ಖುಷ್ಕಿ 0-26 0-26 
226 | ರಂಜಿತಾಕುಮಾರ್‌ ಕಾಡಿಯಮ್‌ 119/1 ಖುಷ್ಕಿ 2-15 2-15 
ತರಿ 
227 ಸಿ.ಡಿ.ಸೋಮಣ್ಣ, ಗಾಯಿತ್ರಮ್ಮ ಕೋಂ 120/1 ಭಾಗಾಯ್ತು 0-02 0-02 
ರಾಜಣ್ಣ 
228 ಜಯಮ್ಮ ಕೋಂ ಗೋಪಾಲ, ಜಿ.ಕೆ.ರವಿ ಬಿನ್‌ 121/1 ಖುಷ್ಕಿ 1-07 1-07 
ಕೃಷ್ಣಪ್ಪ, ಎನ್‌.ಸತ್ಯನಾರಾಯಣ 
229 | ಚಿ.ಎ.ರಾಮ, ಬಿ.ಎ.ಲಕ್ಟ್ಮಣ್‌ 121/2 ಖುಷ್ಕಿ 2-23 2-23 
230 ಬಿ.ಎ.ಲಕ್ಷ್ಮಣ್‌ ಬಿನ್‌ ಪಿ.ಆರ್‌.ಅಂಜನಪ್ಪ 122/2 ಖುಷ್ಕಿ 3-20 3-20 
231 ಜಿ.ಎಸ್‌.ವೆಂಕಟಚಲಯ್ಯ ಬಿನ್‌ ಜಿ.ಶೇಷಗಿರಿ 123 ಖುಷ್ಕಿ 4-23 4-23 
ರಾವ್‌ 
232 | ಮುತ್ತಮ್ಮ, ಕೃಷ್ಣಪ್ಪ, ನಾರಾಯಣಸ್ವಾಮಿ, 124 ಖುಷ್ಕಿ 2-33 2-33 
ಕೆ.ಇ.ಸಿ.ಹೆಚ್‌. ವಿದ್ಯಾಸಾಗರ್‌, 
ಆರ್‌.ರಾಮಚಂದ್ರ ರಾವ್‌ 
233 | ವಾಸುದೇವ ಬಿನ್‌ ಬಿ.ಪಿ.ಅಶ್ವಥನಾರಾಯಣ 127/3 ಖುಷ್ಕಿ 2-15 2-15 
234 ಗುಂಡಪ್ಪ ಬಿ. ಎಂ.ನಾರಾಯಣಪ್ಪ 127/4 ಖುಷ್ಕಿ 1-27 1-27 
235 ಗುಂಡಪ್ಪ ಬಿ. ಬಿನ್‌ ಬಚ್ಚಪ್ಪ 127/5 ಖುಷ್ಕಿ 1-25 1-25 
236 | ಚಂದ್ರಶೇಖರಯ್ಯ ಎಂ. 128/1 ಖುಷ್ಕಿ 0-09 0-09 
237 ಚಂದ್ರಶೇಖರಯ್ಯ ಎಂ. 128/2 ಖುಷ್ಕಿ 0-07 0-07 



















































































೨೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ಭಾಗ - ೩ 
1 2 3 4 5 6 
238 | ಜಿ.ಕೃಷ್ಣಪ್ಪ, ಜಿ.ರಾಮಸ್ವಾಮಿ, 128/3 ಖುಷ್ಕಿ 0-08 0-08 

ನಾರಾಯಣಸ್ವಾಮಿ ಬಿನ್‌ ದೊಡ್ಡಬಯ್ಯಣ್ಣ, 
ಚೆಕ್ಕಜಯಣ್ಣ 
239 | ಗೌರನ್‌ಮೆಂಟ್‌ ಪಾಡ, ಜಿ.ಕೆ. ಗೋಪಾಲಯ್ಯ 128/4 ಖುಷ್ಕಿ 0-07 0-07 
240 | ಚಂದ್ರಶೇಖರಯ್ಯ ಎಂ. 128/5 ಖುಷ್ಕಿ 0-05 0-05 
241 | ನಾರಾಯಣಪ್ಪ, ಗೋವಿಂದಪ್ಪ ಬಿನ್‌ 128/6 ಖುಷ್ಕಿ 0-25 0-25 
ಆರ್‌.ನಾರಾಯಣಪ್ಪ 
242 | ನಾರಾಯಣಪ್ಪ 128/8 ಖರಾಬ್‌ 0-39 0-39 
243 | ಚಂದ್ರಶೇಖರಯ್ಯ ಎಂ. 128/9 ಖುಷ್ಕಿ 0-35 0-35 
244 | ನಾರಾಯಣಪ್ಪ 133/1 ಖುಷ್ಟಿ 0-26 0-26 
245 ಕೆಂಪಮ್ಮ, ನಾಗರಾಜು, ಶಾಮಣ್ಣ, ಶ್ರೀನಿವಾಸ, 133/2 ಖುಷ್ಕಿ 0-26 0-26 
ಆನಂದ 
246 | ಸೀತಮ್ಮ, ಸುಬ್ಬರಾಯಪ್ಪ ನಾಗಪ್ಪ, ಚಂದ್ರಪ್ಪ 133/3 ಖುಷ್ಕಿ 4-31 4-31 
ಆಯುಕ್ತರು, 
ಪಿ.ಡಿ. 124 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು. 
ಅಬಕಾರಿ ಅಧೀಕ್ಸಕರ ಕಛೇರಿ, ವಿಚಕ್ಟಣ ದಳ, ಬೆಳಗಾಂವ ಜಿಲ್ಲೆ, ಬೆಳಗಾಂವ 


ಅಧಿಸೂಚನೆ 


ಸಂಖ್ಯೆ: ಇಎಕ್ಸ್‌ಇ/ಬಿಜಿಎಂ/ಹರಾಜು/11/2006-07, ದಿನಾಂಕ: 21ನೇ ನವೆಂಬರ್‌ 2006 
ವಿಷಯ: ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡ ವಾಹನಗಳನ್ನು ಬಹಿರಂಗ ಹರಾಜು ಮೂಲಕ ವಿಲೇವಾರಿ 


ಮಾಡುವ ಕುರಿತು. 


ಅಬಕಾರಿ ಅಧೀಕ್ಸಕರು, ವಿಚಕ್ಟಣ ದಳ ಬೆಳಗಾಂವ ಜಿಲ್ಲೆ ಇವರು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ ಈ 
ಕೆಳಗೆ ವಿವರಿಸಿದ ವಾಹನಗಳನ್ನು ಎಲ್ಲಿವೆಯೋ ಹೇಗಿವೆಯೋ ಯಥಾಸ್ಥಿತಿಯಲ್ಲಿ ಕೆಳಗೆ ಸೂಚಿಸಿರುವ ಷರತ್ತುಗಳಿಗೊಳಪಟ್ಟು 
ವಾಹನ ಇರುವ ಕಛೇರಿಯಲ್ಲಿ ವಾಹನಗಳನ್ನು ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುವುದು. ಬಹಿರಂಗ 
ಹರಾಜು ದಿನಾಂಕ: ಮತ್ತು ಹರಾಜು ನಿರ್ವಹಣಾಧಿಕಾರಿಗಳನ್ನು ಈ ಕೆಳಗಿನಂತೆ ನೇಮಿಸಲಾಗಿದೆ. 


















































ಅ. ಮುಟ್ಟುಗೋಲು ಆದೇಶ ಸಂಖ್ಯೆ ಮುಟ್ಟುಗೋಲು ಹಾಕಿಕೊಂಡ, ವಾಹನ ಇರುವ |ಹರಾಜು ನಿರ್ವಹಣಾಧಿಕಾರಿ 
ನಂ. ದಿನಾಂಕ ವಾಹನಗಳ ನೋಂದಣಿ ಕಛೇರಿ ಹೆಸರು & ಬಹಿರಂಗ ಹರಾಜು 
ಸಂಖ್ಯೆ ಮತ್ತು ವಿಧ ದಿನಾಂಕ 

1 2 3 4 5 

1 ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/215/ | ಮಾರುತಿ ವ್ಯಾನ್‌ ಬೆಳಗಾಂವ ದಕ್ಬಿಣ ಅಬಕಾರಿ ಉಪ 
2001-02, ದಿನಾಂಕ: 26.6.2004 ಕೆಎ-23-ಎಂ-305 ಅಧೀಕ್ಸಕರು ಉಪ ವಿಭಾಗ 

ಬೆಳಗಾಂವ ದಿ:18.12.2006 

2 ಅಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/391/ | ಮೆಟಿಡೋರ್‌ ಟೆಂಪೊ ಬೆಳಗಾಂವ ದಕ್ಷಿಣ 18.12.2006 
1999-2000, ದಿನಾಂಕ: 12.06.2003 ಕೆಎ-15-1102 

3 ಅಇಎಕ್ಸ್‌ ಇ/ಸಿಆರ್‌ಎಂ/ಡಿಟಿಸಿಆರ್‌/255/ | ಲಾರಿ ಬೆಳಗಾಂವ ದಕ್ಷಿಣ 18.12.2006 
2000-01 ದಿನಾಂಕ: 26.6.2003 ಎಚ್‌ಆರ್‌-38-ಬಿ-791 

4 ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/44/ ಅಂಬಾಸಿಡರ್‌ ಕಾರ್‌ ಬೆಳಗಾಂವ ದಕ್ಷಿಣ 18.12.2006 
2000-01, ದಿನಾಂಕ: 22.5.2003 ಕೆಎ-22-ಎಂ-4360 

5 ಇಎಕ್ಸ್‌ ಇ/ಸಿಆರ್‌ಎಂ/ಡಿಟಿಸಿಆರ್‌/162/ | ಮೆಟಡೋರ್‌ ಬೆಳಗಾಂವ ದಕ್ಷಿಣ 18.12.2006 
2000-01, ದಿನಾಂಕ: 31.12.2003 ಸಿಎನ್‌ಆರ್‌-1791 

6 ಇಎಕ್ಸ್‌ ಇ/ಸಿಆರ್‌ಎಂ/ಡಿಟಿಸಿಆರ್‌/278/ ಸ್ವರಾರು ಮರುಡಾ ಬೆಳಗಾಂವ ದಕ್ಷಿಣ 18.12.2006 
1999-2000, ದಿನಾಂಕ: 8.5.2003 ಕೆಎ-05-1250 

7 ಇಎಕ್ಸ್‌ ಇ/ಡಿಟಿಸಿಆರ್‌/568ಎ/2000-02, ಟ್ರಿಕ್‌ ಬೆಳಗಾಂವ ದಕ್ಷಿಣ 18.12.2006 
ದಿನಾಂಕ: 26.7.2006 ಸಿಎಕೆ-1015 

8 ಇಎಕ್ಸ್‌ ಇ/ಸಿಆರ್‌ಎಂ/ಡಿಟಿಸಿಆರ್‌/225/ | ಅಟೋ ರಿಕ್ಬಾ ಬೆಳಗಾಂವ ದಕ್ಷಿಣ 18.12.2006 
2003-04, ದಿನಾಂಕ: 17.8.2006 ಕೆಎ-22-160 

9 ಇಎಕ್ಸ್‌ ಇ/ಸಿಆರ್‌ಎಂ/ಡಿಟಿಸಿಆರ್‌/748/ | ಅಟೋ ರಿಕ್ಬಾ ಬೆಳಗಾಂವ ದಕ್ಷಿಣ 18.12.2006 
2002-03, ದಿನಾಂಕ: 17.8.2006 ಸಿಆರ್‌ಎಲ್‌-655 













































































ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ೨೭೦೯ 
1 2 3 4 5 
10 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/306/ | ಲಾರಿ ಬೆಳಗಾಂವ ದಕ್ಷಿಣ 18.12.2006 
2003-04 ದಿನಾಂಕ: 24.8.2006 ಕೆಎ-25-ಜಿ-0666 
11 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/16/ ಅಟೋ ರಿಕ್ಬಾ ಬೆಳಗಾಂವ ಉತ್ತರ 18.12.2006 
1997-98, ದಿನಾಂಕ: 22.5.2003 ಎಂಇಎಚ್‌-4936 
12 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/173/ ಟ್ರಕ್‌ ಬೆಳಗಾಂವ ಉತ್ತರ 18.12.2006 
2000-01 ದಿನಾಂಕ: 10.4.2003 ಎಂಎಚ್‌-04-ಎಚ್‌-6621 
13 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/230/ ಟ್ರಕ್‌ ಬೆಳಗಾಂವ ಉತ್ತರ 18.12.2006 
2000-01 ದಿನಾಂಕ: 29.8.2000 ಸಿಎಸ್‌ಬಿ-6607 
14 | ಇಎಕ್ಸ್‌ಇ/ಸಿಆರ್‌ಎಂ/220/2000-01, ಟ್ಯಾಂಕರ್‌ ಬೆಳಗಾಂವ ಉತ್ತರ 18.12.2006 
ದಿನಾಂಕ: 30.6.2001 ಕೆಎ-19-1572 
15 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/811/ ಟ್ರಕ್‌ ಬೆಳಗಾಂವ ಉತ್ತರ ಅಬಕಾರಿ ಉಪ 
2002-03 ದಿನಾಂಕ: 2.8.2006 ಎಂವೈಎಂ-6562 ಅಧೀಕ್ಸಕರು ಉಪ ವಿಭಾಗ 
ಬೆಳಗಾಂವ ದಿ:18.12.2006 
16 | ಇಎಕ್ಸ್‌ಇ/ಡಿಟಿಸಿಆರ್‌/204/1999-2000 | ಫಿಯೆಟ್‌ ಕಾರ್‌ ಬೈಲಹೊಂಗಲ ಅಬಕಾರಿ ಉಪ 
ದಿನಾಂಕ: 2.11.1999 ಕೆಎ-22-ಎಂ-25 ಅಧೀಕ್ಸಕರು ಉಪ ವಿಭಾಗ 
ಬೆಳಗಾಂವ ದಿ:19.12.2006 
17 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/625/ ಟ್ರಕ್‌ ಬೈಲಹೊಂಗಲ 19.12.2006 
2002-03 ದಿನಾಂಕ: 3.12.2004 ಸಿಎಎ-4425 
18 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/29/ ಫಿಯೆಟ್‌ ಕಾರ್‌ ಬೈಲಹೊಂಗಲ 19.12.2006 
2000-01 ದಿನಾಂಕ: 3.12.2004 ಎಂವೈಜೆ-888 
19 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/409/ | ಅಂಬಾಸಿಡರ್‌ ಕಾರ್‌ ಬೈಲಹೊಂಗಲ 19.12.2006 
2001-02 ದಿನಾಂಕ: 3.12.2004 ಎಂವೈಸಿ-1181 
20 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/30/ ಆಟೋ ರಿಕ್ಬಾ ಬೈಲಹೊಂಗಲ 19.12.2006 
2001-02 ದಿನಾಂಕ: 3೨.12.2004 ಎಂಎಚ್‌ಎಲ್‌-6735 
21 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/509/ | ಅಂಬಾಸಿಡರ್‌ ಕಾರ್‌ ಬೈಲಹೊಂಗಲ 19.12.2006 
2001-02 ದಿನಾಂಕ: 3.12.2004 ನಂಬರ್‌ ಇಲ್ಲ 
ಚೆಸ್ಸಿ: 194982, 
ಇಂಜಿನ್‌ 189246 
22 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/126/ | 407 ಟೆಂಪೊ ಬೈಲಹೊಂಗಲ 19.12.2006 
2000-01 ದಿನಾಂಕ: 30.5.2001 ಕೆಎ-24-1934 
23 | ಇಎಕ್ಸ್‌ಅ/ಸಿಆರ್‌ಎಂ/ಬಿಜಿಎಂ/7/ ಅಂಬಾಸಿಡರ್‌ ಕಾರ್‌ ಬೈಲಹೊಂಗಲ 19.12.2006 
1996-97 ದಿನಾಂಕ: 25.7.2001 ಎಂವೈಡಬ್ಲ್ಯೂ-169 
24 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/168/ | ಮೆಟಡೊರ್‌ ಬೈಲಹೊಂಗಲ 19.12.2006 
2000-01 ದಿನಾಂಕ: 30.1.2001 ಸಿಟಿಡಬ್ಲ್ಯೂ-2323 
25 | ಇಎಕ್ಸ್‌ಅ/ಸಿಆರ್‌ಎಂ/ಡಿಟಿನಿಆರ್‌/495/ ಟ್ರಿಕ್‌ ಬೈಲಹೊಂಗಲ 19.12.2006 
2002-03 ದಿನಾಂಕ: 3.12.2004 ಕೆಎ-04-4282 
26 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/2/ ಟ್ರಕ್‌ ಬೈಲಹೊಂಗಲ 19.12.2006 
2002-03 ದಿನಾಂಕ: 3.12.2004 ಸಿಎಕೆ-632 
27 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/147/ | ಅಂಬಾಸಿಡರ್‌ ಕಾರ್‌ ಖಾನಾಮೂರ ಅಬಕಾರಿ ಉಪ 
2000-01 ದಿನಾಂಕ: 3.12.2004 ಎಂಇಆರ್‌-1004 ಅಧೀಕ್ಸಕರು ಉಪ ವಿಭಾಗ 
ಬೆಳಗಾಂವ ದಿ:20.12.2006 
28 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/464/ | ಫಿಯೆಟ್‌ ಕಾರ್‌ ಖಾನಾಪೂರ 20.12.2006 
1999-2000 ದಿನಾಂಕ: 3೨.12.2004 ಸಿಆರ್‌ಎಲ್‌-7425 
29 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/354/ | ಟಾಟಾ 207 ಖಾನಾಪೂರ 20.12.2006 
2003-04 ದಿನಾಂಕ: 3೨.12.2004 ಜಿಎ-01-ಸಿ-2362 
30 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/293ಎ/ ಮಾರುತಿ ಓಮನಿ ಖಾನಾಪೂರ 20.12.2006 








2001-02 ದಿನಾಂಕ: 3.12.2004 





ಕೆಎ-25-ಎಂ-4858 































































































೨೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ಭಾಗ - ೩ 
1 ಧ್ರ 3 4 5 
31 ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/31/ ಟ್ಯಾಂಕರ್‌ ಖಾನಾಪೂರ 20.12.2006 
2000-01 ದಿನಾಂಕ: 3.12.2004 ಎನ್‌ ಎಲ್‌-05-ಎ-7254 
32 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/240/ | ಮೆಟಡೋರ್‌ ಟೆಂಪೋ ಚಿಕ್ಕೋಡಿ ಅಬಕಾರಿ ಉಪ 
2000-01 ದಿನಾಂಕ: 7.11.2001 ಕೆಎ-27-1848 ಅಧೀಕ್ಸಕರು ಉಪ ವಿಭಾಗ 
ಚಿಕ್ಕೋಡಿ ದಿ:20.12.2006 
33 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/72/ ಫಿಯೆಟ್‌ ಕಾರ್‌ ಚಿಕ್ಕೋಡಿ 20.12.2006 
2000-01 ದಿನಾಂಕ: 3.12.2004 ಕೆಎ-23-ಎಂ-2654 
34 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/429/ | ಜೀಪ್‌ ಸಂಕೇಶ್ನರ ಅಬಕಾರಿ ಉಪ 
2000-01 ದಿನಾಂಕ: 3.12.2004 ಜಿಡಿಇ-2167 ಅಧೀಕ್ಸಕರು ಉಪ ವಿಭಾಗ 
ಚಿಕ್ಕೋಡಿ ದಿ:22.12.2006 
35 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/472ಎ/ ಟ್ಯಾಂಕರ್‌ ಎಏಚ್‌ಆರ್‌-38- ಸಂಕೇಶ್ವರ 22.12.2006 
2002-03 ದಿನಾಂಕ: 3.12.2004 ಎಫ್‌-3975 
36 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/524/ | ಮೆಟಡೋರ್‌ ಟೆಂಪೊ ಸಂಕೇಶ್ನರ 22.12.2006 
2000-01 ದಿನಾಂಕ: 3.12.2004 ಸಿಆರ್‌ಕ್ಯೂ-7310 
37 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/846/ ಮಹೀಂದ್ರಾ ಜೀಪ್‌ ಸಂಕೇಶ್ವರ 22.12.2006 
2002-03 ದಿನಾಂಕ: 3.12.2004 ಎಂಎಚ್‌-09-9761 
38 ಅಇಎಕ್ಸ್‌ ಇ/ಸಿಆರ್‌ಎಂ/ಡಿಟಿಸಿಆರ್‌/365/ 407 ಗೂಡ್ಸ್‌ ಸಂಕೇಶ್ವರ 22.12.2006 
1999-2000 ದಿನಾಂಕ: 21.6.2000 ಕೆಎ-22-802 
39 ಅಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/490/ ಲಾರಿ ಸಂಕೇಶ್ನರ 22.12.2006 
2002-03 ದಿನಾಂಕ: 3.12.2004 ಕೆಎ-12-ಎ-5812 
40 ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/91/ ಮಾರುತಿ ಕಾರ್‌ ಸಂಕೇಶ್ನರ 22.12.2006 
2004-05 ದಿನಾಂಕ: 20.7.2006 ಕೆಎ-22-ಎಂ-3631 
41 | ಇಎಕ್ಸ್‌ಅ/ಸಿಆರ್‌ಎಂ/ಡಿಟಿನಿಆರ್‌/432/ | ಮೆಟಡೋರ್‌ ಟೆಂಪೊ ಪರಸಗಡ ಅಬಕಾರಿ ಉಪ 
2000-01 ದಿನಾಂಕ: 10.4.2003 ಕೆಎ-25-3076 ಅಧೀಕ್ಸಕರು ಉಪ ವಿಭಾಗ 
ರಾಮದುರ್ಗ 
ದಿ:23.12.2006 
42 | ಇಎಕ್ಸ್‌ಅ/ಸಿಆರ್‌ಎಂ/ಡಿಟಿನಿಆರ್‌/211/ | ಅಂಬಾಸಿಡರ್‌ ಕಾರ್‌ ಪರಸಗಡ 23.12.2006 
2000-01 ದಿನಾಂಕ: 24.4.2003 ಎಂವೈಣಇ-881 
43 ಇಎಕ್ಸ್‌ ಇ/ಸಿಆರ್‌ಎಂ/ಡಿಟಿಸಿಆರ್‌/448/ ಫಿಯೆಟ್‌ ಕಾರ್‌ ಪರಸಗಡ 23.12.2006 
2001-02 ದಿನಾಂಕ: 17.4.2003 ಎಂಇಎನ್‌-3040 
44 ಇಎಕ್ಸ್‌ ಇ/ಸಿಆರ್‌ಎಂ/ಡಿಟಿಸಿಆರ್‌/339/ ಫಿಯೆಟ್‌ ಕಾರ್‌ ಪರಸಗಡ 23.12.2006 
2000-01 ದಿನಾಂಕ: 2.2.2001 ಎಂವೈಂಯು-1209 
45 | ಇಎಕ್ಸ್‌ ಇ/ಸಿಆರ್‌ಎಂ/ಡಿಟಿಸಿಆರ್‌/459/ | ಅಂಬಾಸಿಡರ್‌ ಕಾರ್‌ ಪರಸಗಡ 23.12.2006 
2000-01 ದಿನಾಂಕ: 13.3.2003 ಎಂವೈಜೆ-1021 
46 ಇಎಕ್ಸ್‌ಇ/ಸಿಆರ್‌ಎಂ/ಡಿಟಸಿಆರ್‌/331/ ಲಾರಿ ಪರಸಗಡ 23.12.2006 
1999 ದಿನಾಂಕ: 27.11.2003 ಎಂಪಿ-09-ಕ್ಯೂ-6665 
47 | ಇಎಕ್ಸ್‌ಇ/ಸಿಆರ್‌ಎಂ/ಡಿಟಿಸಿಆರ್‌/340/ | ಅಂಬಾಸಿಡರ್‌ ಕಾರ್‌ ಪರಸಗಡ 23.12.2006 
2001-02 ದಿನಾಂಕ: 2.2.2001 ಎಂವೈಆರ್‌-2372 
48 | ಇಎಕ್ಸ್‌ ಇ/ಸಿಆರ್‌ಎಂ/ಡಿಟಿಸಿಆರ್‌/58/ ಮೆಟಿಡೋರ್‌ ಟೆಂಪೊ ರಾಮದುರ್ಗ ಅಬಕಾರಿ ಉಪ 
2001-02 ದಿನಾಂಕ: 3.12.2004 ಕೆಎ-01-4003 ಅಧೀಕ್ಸಕರು ಉಪ ವಿಭಾಗ 
ರಾಮದುರ್ಗ 
ದಿ:26.12.2006 
49 ಇಎಕ್ಸ್‌ ಇ/ಡಿಟಿಸಿಆರ್‌/228/2000-01 ಮೆಟಿಡೋರ್‌ ಟೆಂಪೊ ರಾಮದುರ್ಗ 26.12.2006 
ದಿನಾಂಕ: 26.7.2006 ಕೆಎ-34-1175 
ಹರಾಜಿನಲ್ಲಿ ಭಾಗವಹಿಸಲು ಇಚ್ಚೆಸುವ ಸಾರ್ವಜನಿಕರು ಕಛೇರಿಯ ಸಮಯದಲ್ಲಿ ವಾಹನಗಳನ್ನು 
ಪರಿಶೀಲಿಸಬಹುದಾಗಿದೆ. 
ಷರತ್ತುಗಳು 
1) ಅಬಕಾರಿ ಇಲಾಖೆಯ ಸಿಬ್ಬಂದಿ ಹರಾಜಿನಲ್ಲಿ ಪ್ರತ್ಯಕ್ಷ ಯಾ ಪರೋಕ್ಸವಾಗಿಯಾಗಲೀ ಭಾಗವಹಿಸುವಂತಿಲ್ಲ. 





ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ೨೭೧೧ 





2) ಹರಾಜಿನಲ್ಲಿ ಭಾಗವಹಿಸಲು ಇಚ್ಚಿಸುವ ಸಾರ್ವಜನಿಕರು ಹರಾಜಿನ ದಿನದಂದು ಬೆಳಿಗ್ಗೆ 9.00 ರಿಂದ ಬೆಳಿಗ್ಗೆ 11.00 
ಗಂಟಿ ಒಳಗಾಗಿ ರೂ.2000 ಗಳ ಮುಂಗಡ ಠೇವಣಿ ಇಟ್ಟು ರಶೀದಿ ಪಡೆಯತಕ್ಕದ್ದು. ಮುಂಗಡ ಠೇವಣಿ 
ನೀಡಿದವರು ಮಾತ್ರ ಹರಾಜಿನಲ್ಲಿ ಭಾಗವಹಿಸಬಹುದಾಗಿದೆ. 

3) ಹರಾಜು ನಡೆಸುವ ವಿಷಯದಲ್ಲಿ ಹರಾಜು ನಿರ್ವಹಣಾ ಅಧಿಕಾರಿಯ ನಿರ್ಣಯವೇ ಅಂತಿಮ ನಿರ್ಣಯ. 

4) ಯಶಸ್ವಿ ಸವಾಲುದಾರರು ಸವಾಲು ಮೊತ್ತದ ಶೇಕಡಾ 25 ರಷ್ಟು ಹಣವನ್ನು ಹರಾಜಿನ ದಿನದಂದೇ ಪಾವತಿಸಿ 
ರಶೀದಿ ಪಡೆಯತಕ್ಕದ್ದು. ಇನ್ನುಳಿದ ಶೇಕಡಾ 75 ರಷ್ಟು ಹಣವನ್ನು ಸ್ಥಿರೀಕರಣ ಆದೇಶ ತಲುಪಿದ 3 
ದಿನಗಳೊಳಗಾಗಿ ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಯಶಸ್ವಿ ಸವಾಲುದಾರರು ತುಂಬಿದ ಹಣವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರವನ್ನು ಅಬಕಾರಿ ಅಧೀಕ್ಸಕರು, ವಿಚಕ್ಟಣ ದಳ ಬೆಳಗಾಂವ ಇವರು 
ಹೊಂದಿರುತ್ತಾರೆ. 

5) ಯಶಸ್ವಿ ಸವಾಲುದಾರರು ಚಾಲ್ತಿಯಲ್ಲಿರುವ ದರದಲ್ಲಿ ಮಾರಾಟ ತೆರಿಗೆ ಹಾಗೂ ಇತರೆ ಕರಗಳನ್ನು ಪಾವತಿ 
ಮಾಡತಕ್ಕದ್ದು. 

6) ಯಶಸ್ವಿ ಸವಾಲುದಾರರು ನೀಡಿರುವ ಸವಾಲನ್ನು ಸ್ಥಿರೀಕರಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವನ್ನು ಅಬಕಾರಿ 
ಅಧೀಕ್ಷಕರು, ವಿಚಕ್ಟಣ ದಳ ಬೆಳಗಾಂವ ಇವರು ಹೊಂದಿರುತ್ತಾರೆ. 

ಅಬಕಾರಿ ಅಧೀಕ್ಬಕರು, 
ಪಿ.ಆರ್‌. 1628 ವಿಚಕ್ಸಣ ದಳ, ಬೆಳಗಾಂವ ಜಿಲ್ಲೆ, ಬೆಳಗಾಂವ. 
ಮಾನ್ಯ 7ನೇ ಎ.ಸಿ.ಎಂ.ಎಂ. ನ್ಯಾಯಾಲಯದ ನ್ಯಾಯಾಧೀಶರ ಸನ್ನಿಧಾನಕ್ಕೆ ಬೆಂಗಳೂರು ನಗರ. 
ದಿನಾಂಕ: 3ನೇ ನವೆಂಬರ್‌ 2006 
ವಿಷಯ: ಅಮಾನತ್ತು ಪಡಿಸಿಕೊಂಡ ವಾಹನಗಳನ್ನು ಹರಾಜು ಮಾಡಲು ಅನುಮತಿ ಕೋರಿ ಮನವಿ. 
ಉಲ್ಲೇಖ: 1) ಸದಾಶಿವನಗರ ಪೊಲೀಸ್‌ ಠಾಣಾ ಸಿಮೀಸ್‌ ನಂ.370/05, ಪಿ.ಎಫ್‌.ನಂ.63/06. 
2) ಸದಾಶಿವನಗರ ಪೊಲೀಸ್‌ ಠಾಣಾ ಸಿಮೀಸ್‌ ನಂಬರ್‌ 372/05, ಪಿ.ಎಫ್‌. ನಂಬರ್‌ 64/05. 
3) ಸದಾಶಿವನಗರ ಪೊಲೀಸ್‌ ಠಾಣಾ ಸಿಮೀಸ್‌ ನಂ.332/06, ಪಿ.ಎಫ್‌. ನಂಬರ್‌ 81/06. 
ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಮಾನ್ಯ ಘನ ನ್ಯಾಯಾಲಯದ ಸನ್ನಿಧಾನದಲ್ಲಿ 
ನಿವೇದಿಸಿಕೊಳ್ಳುವುದೇನೆಂದರೆ ಸದಾಶಿವನಗರ ಪೊಲೀಸ್‌ ಠಾಣೆಯಲ್ಲಿ ದಾಖಲಾದ ಮೇಲ್ಕಂಡ ಉಲ್ಲೇಖದಲ್ಲಿ ಕಂಡ ಸಿಮೀಸ್‌ 
ಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಅಮಾನತ್ತು ಪಡಿಸಿಕೊಂಡಿದ್ದು, ಸದರಿ ವಾಹನಗಳ ಮಾಲೀಕರನ್ನು ಪತ್ತೆ ಹಚ್ಚುವ ಸಲುವಾಗಿ 
ಬೆಂಗಳೂರು ನಗರದ ಎಲ್ಲಾ ಠಾಣೆಗಳಿಗೆ ಸುತ್ತೋಲೆಯನ್ನು ಕಳುಹಿಸಿಕೊಟ್ಟಿದ್ದು, ಮಾಲೀಕರು ಪತ್ತೆಯಾಗಿರುವುದಿಲ್ಲ. ಹಾಗೂ 
ಸದರಿ ವಾಹನಗಳನ್ನು ಠಾಣೆಯಲ್ಲಿ ಇಟ್ಟುಕೊಳ್ಳಲು ಜಾಗವಿಲ್ಲದ ಕಾರಣ ಸದರಿ ಅಮಾನತ್ತುಪಡಿಸಿಕೊಂಡ ವಾಹನಗಳನ್ನು 
ಹರಾಜು ಮಾಡಲು ಸರ್ಕಾರಿ ಗೆಜೆಟ್‌ನಲ್ಲಿ ಹೊರಡಿಸಲು ಮಾನ್ಯ ಘನ ನ್ಯಾಯಾಲಯವು ಅನುಮತಿ ನೀಡಬೇಕೆಂದು ಈ 
ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಇದರೊಂದಿಗೆ ಸುತ್ತೋಲೆಯ ಜೆರಾಕ್ಸ್‌ ಪ್ರತಿಯನ್ನು ಲಗತ್ತಿಸಿರುತ್ತದೆ. 
ಅಮಾನತ್ತು ಪಡಿಸಿಕೊಂಡ ವಾಹನಗಳ ವಿವರ ಈ ಕೆಳಕಂಡಂತೆ ಇರುತ್ತದೆ. 



































ಕ್ರ. ಸಿಮೀಸ್‌ ಪಿ.ಎಫ್‌. ನೋಂದಣಿ ಸಂಖ್ಯೆ ಹಾಗೂ ಮಾಡಲ್‌, ಬಣ್ಣ ಇಂಜಿನ್‌ ನಂಬರ್‌ | ಚಾರ್ನಿ ನಂಬರ್‌ 

ಸಂ. ಸಂಖ್ಯೆ ನಂಬರ್‌ 

1 370/05 63/05 ಕೆಎ-02-ಂಯು-8674 7916191೧೧೧ |NIEPA-797221 
ಕಪ್ಪು ಬಣ್ಣದ ಕೆನೆಟಿಕ್‌ ಹೊಂಡಾ 

2 372/05 64/05 ಸಿಕೆಎಂ-7936 06೧7746926 060711081 
ಸಿಮೆಂಟ್‌ ಬಣ್ಣದ ಚೇತಕ್‌ ಸ್ಕೂಟರ್‌ 

3 332/06 81/06 ಕೆಎ-04-ಇಎ-6973 01G41M00293 | 01546000745 
ಕಪ್ಪು ಬಣ್ಣದ ಸಿ.ಬಿ.ಜೆಡ್‌ ಮೋಟಾರ್‌ ಸೈಕಲ್‌ 





VIl Addl. Chief Metropolitan Magistrater, 
ಪಿ.ಆರ್‌. 1579 Bangalore City. 
ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 
ವಿಷಯ: ಸಮಾಪನೆಗೊಂಡಿರುವ ರಂಗಾಪುರ ಸೇವಾ ಸಹಕಾರ ಸಂಘ ನಿ, ರಂಗಾಪುರ, ಜಗಳೂರು ತಾಲ್ಲೂಕ್‌, 
ಇದರ ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ, ಇವರ ಕಛೇರಿ ಆದೇಶ ಸಂಖ್ಯೆ: ಡಿಆರ್‌ಸಿಎಸ್‌/ 
ಎಲ್‌ಕ್ಯೂಡಿ/ನಿಆರ್‌-55/74/75, ದಿನಾಂಕ: 29.06.1974. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರ ಪತ್ರ ದಿನಾಂಕ: 26.07.2006. 
ಪ್ರಸ್ತಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಏಆರ್‌/867, ದಿನಾಂಕ: 25.06.1969 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ಧರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ 


ಗು ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ಭಾಗ - ೩ 





ಆದೇಶದಲ್ಲಿ ಸಮಾಪನೆಗೊಳಿಸಿ ಮೇಲ್ವಿಚಾರಕರು, ಡಿ.ಡಿ.ಸಿ.ಸಿ. ಬ್ಯಾಂಕ್‌ ನಿ., ಶಾಖೆ:ಜಗಳೂರು ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು 
ವಿಲೇಮಾಡಿ ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಹರಪನಹಳ್ಳಿ ಉಪ ವಿಭಾಗ, ಹರಪನಹಳ್ಳಿ ಇವರ ಮೂಲಕ ಉಲ್ಲೇಖ (2)ರ ರೀತ್ಯಾ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರೂ ಸಹ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ ಸಂಖ್ಯೆ: ಡಿಆರ್‌:ಡಿವಿಜಿ:ಎಲ್‌ಕ್ಯೂಡಿ:ಸಿಆರ್‌-55:74-75, ದಿನಾಂಕ:28ನೇ ಜುಲೈ 2006 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎ:2001, ದಿನಾಂಕ: 21.11.2001ರ ಪ್ರಕಾರ ದತ್ತವಾದ 
ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು, ಕೆ.ಎಂ.ಆಶಾ ಕೆ.ಸಿ.ಎಸ್‌. ಆದ ನಾನು 
ಸಮಾಪನೆಗೊಂಡ ರಂಗಾಪುರ ಸೇವಾ ಸಹಕಾರ ಸಂಘ ನಿ, ರಂಗಾಪುರ ಜಗಳೂರು ತಾಲ್ಲೂಕ್‌, ಇದರ ನೋಂದಣಿಯನ್ನು 
ರದ್ದುಗೊಳಿಸಿ ಆದೇಶ ಹೊಡಡಿಸಿರುತ್ತೇನೆ. 

ಈ ರದ್ಧತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು 
ಹೋಗಿರುತ್ತವೆಂದು ಭಾವಿಸಲ್ಪಡತಕ್ಕದ್ದು. ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33(ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 28.07.2006 ರಂದು ಈ ಆದೇಶವನ್ನು 
ಹೊಡಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 1580 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಸಹಕಾರ ಸಂಘಗಳ ಉಪ ನಿಬಂಧಕರವರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 
ವಿಷಯ: ಸಮಾಪನೆಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಬಾಗಳಿ ಹರಪನಹಳ್ಳಿ ತಾಲ್ಲೂಕು, 
ಇದರ ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿ ಸಮ ಸಂಖ್ಯೆ ಆದೇಶ ದಿನಾಂಕ: 15.12.2005. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರ ಪತ್ರ ದಿನಾಂಕ: 23.9.2006. 
ಪ್ರಸ್ತಾವನೆ: 

ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ಕ್ರಮ ಸಂಖ್ಯೆ: 
ಎಆರ್‌ಹೆಚ್‌ಟಿ/2008/82-83, ದಿನಾಂಕ: 19.09.1982 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು 
ಪೂರ್ಣವಾಗಿ ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತ್‌ ವಲ್ಲವೆಂದು ಭಾವಿಸಿ, 
ಉಲ್ಲೇಖ (1)ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಹರಪನಹಳ್ಳಿ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು 
ವಿಲೇಮಾಡಿ ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಹರಪನಹಳ್ಳಿ ಉಪ ವಿಭಾಗ, ಹರಪನಹಳ್ಳಿ ಇವರ ಮೂಲಕ ಉಲ್ಲೇಖ (2)ರ ರೀತ್ಯಾ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರೂ ಸಹ ಈ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ: ಡಿಆರ್‌:ಡಿವಿಜಿ:ಎಲ್‌ಕ್ಯೂಡಿ:ಸಿಆರ್‌-23:2005-06, ದಿನಾಂಕ: 12ನೇ ಅಕ್ಟೋಬರ್‌ 2006 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎ:2001, ದಿನಾಂಕ: 21.11.2001ರ ಪ್ರಕಾರ ದತ್ತವಾದ 
ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು, ಬಿ. ಕುಬೇರಪ್ಪ, ಕೆ.ಸಿ.ಎಸ್‌. ಆದ ನಾನು 
ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಬಾಗಳಿ ಹರಪನಹಳ್ಳಿ ತಾಲ್ಲೂಕು, ಇದರ ನೋಂದಣಿಯನ್ನು 
ರದ್ದುಗೊಳಿಸಿ ಆದೇಶ ಹೊಡಡಿಸಿರುತ್ತೇನೆ. 

ಈ ರದ್ಧತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು 
ಹೋಗಿರುತ್ತವೆಂದು ಭಾವಿಸಲ್ಪಡತಕ್ಕದ್ದು. ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33(ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಹರಪನಹಳ್ಳಿ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 12.10.2006 ರಂದು ಈ ಆದೇಶವನ್ನು 
ಹೊಡಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 1581 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


